RNI No. KARBIL/2001/47147 








ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೧೭, ೨೦೧೩ (ಪುಷ್ಯ ೨೭, ಶಕ ವರ್ಷ ೧೯೩೪) ಸಂಚಿಕೆ ೩ 
Volume 148 Bangalore, Thursday, January 17, 2013 (Pushya 27, Shaka Varsha 1934) Issue 3 


ಲ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 


ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃಇ 238 ಕೃಪಸೇ 2009, ಬೆಂಗಳೂರು, ದಿನಾಂಕ:03-08-2012. 
ಷಿ ಇಲಾಖೆಯಲ್ಲಿ ಖಾಲಿಯಿರುವ ಬಿ-ಗುಂಪಿನ ಸಹಾಯಕ ಕೃಷಿ ಅಧಿಕಾರಿ (ಕೃಷಿ ಇಂಜಿನಿಯರಿಂಗ್‌ ಮತ್ತು ನೀರು ನಿರ್ವಹಣೆ) ಗಳ 


ಹುದ್ದೆಗಳನ್ನು ಕರ್ನಾಟಕ ಕೃಷಿ ಸೇವೆಗಳು (ನೇಮಕಾತಿ) ನಿಯಮಗಳು 1999 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 238 ಕೃಪಸೇ 2009, 
ದಿನಾಂಕ: 26-10-2011 ರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಅನುಬಂಧ-1 ರಲ್ಲಿ ಕಾಣಿಸಿರುವಂತೆ, ವೇತನ ಶ್ರೇಣಿ ರೂ. 21,600-600-24,600-700- 


ಗಜ 


28,800-800-33,600-900-39,000-1050-40,050 ರಲ್ಲಿ ಸಹಾಯಕ ಕೃಷಿ ಅಧಿಕಾರಿ (ಕೃಷಿ ಇಂಜಿನಿಯರಿಂಗ್‌ ಮತ್ತು ನೀರು ನಿರ್ವಹಣೆ)ಗಳ ಹುದ್ದೆಗೆ 
ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟು ಈ ಕೆಳಕ೦ಡ ಷರತ್ತು ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ನೇಮಕಾತಿ ಮಾಡಲಾಗಿದೆ. 


1. 


ಈ ನೇಮಕಾತಿಯು ಅಭ್ಯರ್ಥಿಯ ವೈದ್ಯಕೀಯ ದೃಢತೆ ಪ್ರಮಾಣ ಪತ್ರ ಪೂರ್ವಪರ ನಡವಳಿಕೆಯ ಬಗ್ಗೆ ಪೊಲೀಸ್‌ ವರದಿ ಮತ್ತು ಜಾತಿ 
ಹಾಗೂ ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ತನಿಖೆಗೆ ಒಳಪಟ್ಟಿರುತ್ತದೆ. 

ಅಭ್ಯರ್ಥಿಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅವರ ನೇಮಕಾತಿ ಹಾಗೂ ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ಸರ್ಕಾರಿ 
ಆದೇಶಗಳು/ಕಾಲಕಾಲಕ್ಕೆ ಹೊರಡಿಸಲ್ಪಡುವ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತದೆ. ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 
(ಎಸ್‌ಪಿಎಲ್‌) 04 ಪಿಇಟಿ 2005, ದಿನಾಂಕ: 31-03-2006ರ ಅನ್ವಯ ನಿಗಧಿತ ವಂತಿಗೆ ಪಿಂಚಣಿ ಯೋಜನೆಗೆ ಒಳಪಟ್ಟಿರುತ್ತದೆ. 


ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವೆಗಳು (ಪರೀಕ್ಷಾರ್ಥ) ನಿಯಮಗಳು 1977ಕ್ಕೆ ಬದ್ಧರಾಗಿರುತ್ತಾರೆ. 
ನೇಮಕಾತಿಗೊಂಡ ಅಭ್ಯರ್ಥಿಗಳು ಪರೀಕ್ಷಾರ್ಥ ಅವಧಿಯಲ್ಲಿ (Probationary Period) ಕರ್ನಾಟಕ ನಾಗರೀಕ ಸೇವಾ (ಸೇವಾ ಮತ್ತು ಕನ್ನಡ 
ಭಾಷಾ ಪರೀಕ್ಷೆ) ನಿಯಮಾವಳಿ 1974 ರನ್ವಯ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳು ಹಾಗೂ ಕನ್ನಡ 
ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಅಭ್ಯರ್ಥಿಗಳ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಸೇವಾ ಹಿರಿತನ) ನಿಯಮಗಳು 1957 ರಲ್ಲಿನ ನಿಯಮ-5 ರನ್ವಯ ಹಾಗೂ 
ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸುವ ಆದೇಶಗಳಿಗೆ ಒಳಪಟ್ಟಿರುತ್ತದೆ. 
ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ನೌಕರಿಗೆ ಹಾಜರಾಗಲು ಇಚ್ಚೆಯಿಲ್ಲವೆಂದು ವ್ಯಕ್ತಪಡಿಸಿದ ಒಬ್ಬರನ್ನು ಮತ್ತು ಸಿಂಧುತ್ವ ಪ್ರಮಾಣ ಪತ್ರ 
ಸ್ವೀಕೃತವಾಗದ ಒಬ್ಬ ಅಭ್ಯರ್ಥಿಯನ್ನು ಹೊರತುಪಡಿಸಿ ಉಳಿದವರಿಗೆ ನೇಮಕಾತಿ ನೀಡಲಾಗಿದೆ. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ 9 ಎಸ್‌ಆರ್‌ಎಸ್‌ 93, ದಿನಾಂಕ: 18-11-1993 ರಲ್ಲಿರುವಂತೆ ನೇಮಕಾತಿ ಮಾಡಿದ ನಂತರ 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾರ್ಥ ಅವಧಿಯಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳಲು / ಉನ್ನತ ವ್ಯಾಸಂಗ ಮುಂದುವರಿಸಲು 
ಅವಕಾಶವಿರುವುದಿಲ್ಲ. 
ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಮೂಲ ಅಂಕಪಟ್ಟ, ಪದವಿ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಧೃಡೀಕರಣ ಪತ್ರ/ 
ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ, ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಇತರೆ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಹಾಜರುಪಡಿಸತಕ್ಕದ್ದು ಮತ್ತು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಗುಣ-ನಡತೆ ಪ್ರಮಾಣ ಪತ್ರಗಳನ್ನು ಇತ್ತೀಚಿನ ಭಾವಚಿತ್ರದೊಂದಿಗೆ 
ಒದಗಿಸತಕ್ಕದ್ದು. 

ಎ 

(೩೩) 


೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 





10. 


11, 


12. 


13. 


14. 


ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ನೊಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕದಿಂದ ಅನುಬಂಧ-1ರಲ್ಲಿ ತಿಳಿಸಿರುವಂತೆ 
ನೇಮಕಗೊಂಡ ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಲ್ಲಿ 15 ದಿವಸಗಳ ಒಳಗಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಹಾಜರಾಗತಕ್ಕದ್ದು. ನಿಗದಿತ 
ದಿನಾಂಕದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ನೇಮಕಾತಿ ಆದೇಶವು ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 
1977 ರ ನಿಯಮ 18 (3) ರನ್ವಯ ಯಾವುದೇ ಮುನ್ಸೂಚನೆ ಇಲ್ಲದೆ ತಂತಾನೆ ರದ್ದಾಗುತ್ತದೆ. 


ಅಭ್ಯರ್ಥಿಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಾಗ ಸರ್ಕಾರಿ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ (Government District Medical Board) 
ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದು ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. 
ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳು ಅವರುಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಅನುಬಂಧ- 2 ರಲ್ಲಿ 
ಲಗತ್ತಿಸಿರುವ ಅಫಿಡೆವಿಟ್‌ ನಮೂನೆಯಲ್ಲಿ ಕನಿಷ್ಠ ರೂ. 20/- ಮೌಲ್ಯದ ಅಥವಾ ಲಭ್ಯವಿರುವ ಛಾಪಾ ಕಾಗದದ ಮೇಲೆ (Document 
shee) ಮ್ಯಾಜಿಸ್ಟೇಟ್‌/ನೋಟರಿರವರ ಸಮ್ಮುಖದಲ್ಲಿ ಪಡೆದ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸಂಬಂಧಿಸಿದ 
ಕಛೇರಿ ಮುಖ್ಯಸ್ಥರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಮೀಸಲಾತಿಗೆ ಸಂಬಂಧಿಸಿದಂತೆ ಲೋಪದೋಷಗಳು ಕಂಡು ಬಂದಲ್ಲಿ ಅಂತಹ 
ಅಭ್ಯರ್ಥಿಗಳ ನೇಮಕಾತಿಯನ್ನು ಮುನ್ಸೂಚನೆಯಿಲ್ಲದೇ ರದ್ದುಗೊಳಿಸಲಾಗುವುದು. 
ಎಲ್ಲಾ ಅಭ್ಯರ್ಥಿಗಳ ಬಗ್ಗೆ ಚಾರಿತ್ರ್ಯ ನಡತೆ ಕುರಿತು ಜಿಲ್ಲಾ ಪೊಲೀಸ್‌ ಅಧೀಕ್ಷಕರಿಂದ ಪಡೆದ ಪರಿಶೀಲನಾ ವರದಿಯಲ್ಲಿ ನೇಮಕಾತಿ 
ಮಾಡಿರುವ ಅಭ್ಯರ್ಥಿಗಳ ವಿರುದ್ದ ಕ್ರಿಮಿನಲ್‌ ಮೊಕದ್ದಮೆ ದಾಖಲಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ನೇಮಕಾತಿಯನ್ನು ಮುನ್ಸೂಚನೆಯಿಲ್ಲದೆ 
ರದ್ದುಗೊಳಿಸಲಾಗುವುದು. 

tT 
ಲಭ್ಯವಿರುವ ಛಾಪಾ ಕಾಗದದಲ್ಲಿ (0000077601 shee) ಅನುಬಂಧ-3ರಲ್ಲಿ ಲಗತ್ತಿಸಿರುವಂತೆ ವಚನಬದ್ಧ ಪ್ರಮಾಣ ಪತ್ರವನ್ನು 
ಬರೆದುಕೊಡತಕ್ಕದ್ದು. 


ಅಭ್ಯರ್ಥಿಗಳು ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಿಗೆ ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಕನಿಷ್ಠ ರೂ. 20/- ಮೌಲ್ಯದ ಅಥವಾ 


ಅಭ್ಯರ್ಥಿಯು ನೇಮಕಾತಿ ಕೋರಿ ಸಲ್ಲಿಸಿರುವ / ಸಲ್ಲಿಸುವ ದಾಖಲೆಗಳಲ್ಲಿ ಯಾವುದಾದರೂ ಕೃತ್ರಿಮವೆಂದು, ಅಸತ್ಯವೆಂದು ಕಂಡುಬಂದಲ್ಲಿ 
ಮತ್ತು ಅಭ್ಯರ್ಥಿಯು ತಪ್ಪು ಮಾಹಿತಿಯನ್ನು ನೀಡಿದ್ದಾನೆಂದು, ನೇಮಕಾತಿಯ ನಂತರ ಯಾವುದೇ ಸಮಯದಲ್ಲಿ ಕಂಡು ಬಂದಲ್ಲಿ ಅಂತಹ 
ಅಭ್ಯರ್ಥಿಯನ್ನು ಯಾವುದೇ ಮುನ್ಸೂಚನೆ ನೀಡದೇ ಸೇವೆಯಿಂದ ತೆಗೆದುಹಾಕಲಾಗುವುದು, ಜೊತೆಗೆ ದಂಡನೆ ವಿಧಿಸುವ ಬಗ್ಗೆ ಕೂಡ ಕ್ರಮ 
ಕೈಗೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ. 


ಮಂಜುನಾಥ ಪಾಟೀಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಇಲಾಖೆ 
ಅನುಬಂಧ - 1 


(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃಆ 238 ಕೃಪಸೇ 2009, ದಿನಾಂಕ:03-08-2012) 





ತ್ತ | ಪವರ್ಗ 


ಸ ನೇಮಕಾತಿ 
ಆ ಪ 
ಸ ಪ ಪಟ್ಟಿ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 





2 3 4 5 6 





1 ಸತೀಶ್‌ ಎ೦ 8/0 ಪಿ.ಎಂ. ಮುನಿಯಪ್ಪ, 20/12/1978 ಜಿ.ಎಂ- ರೈತ ಸಂಪರ್ಕ ಕೇಂದ್ರ -ಕಸಬಾ, 
ನಂ.176, ಬಿ.ಟಿ. ಎಸ್‌. ಲೇಔಟ್‌, ಇತರೆ ಸಹಾಯಕ ಕೃಷಿ ನಿರ್ದೇಶಕರ 


ಐ.ಐ.ಎಂ.ಬಿ. ಪೋಸ್ಟ್‌ ಅರಕೆರೆ, ಬಿ.ಜಿ.ರೋಡ್‌ ಕಛೇರಿ, ಮಾಲೂರು ತಾಲ್ಲೂಕು. 


ಬೆಂಗಳೂರು-560076 ಕೋಲಾರ ಜಿಲ್ಲೆ 





2 ಉಮೇಶ, 12/03/1980 | ಜಿ.ಎಂ-ಗಾ ರೈತ ಸಂಪರ್ಕ ಕೇಂದ್ರ -ಕಸಬಾ, 
ತೊರೆಹಳ್ಳಿ, ಮಡೇನಹಳ್ಳಿ ಪೋಸ್ಟ್‌, ಕಸಬಾ ಹೋಬಳಿ, ಸಹಾಯಕ ಕೃಷಿ ನಿರ್ದೇಶಕರ 


ಗುಬ್ಬಿ, ತುಮಕೂರು- 572216 ಕಛೇರಿ, ಗುಬ್ಬಿ ತಾಲ್ಲೂಕು. 
ತುಮಕೂರು ಜಿಲ್ಲೆ 











3 ಸಿದ್ದನಗೌಡ ಯಡಚಿ, 8/0 ಗದ್ದಪ್ಪ ಯಡಿ, 13/12/1986 ಜಿ.ಎಂ.ಗಾ ರೈತ ಸಂಪರ್ಕ ಕೇಂದ -ಕಸಬಾ, 
ಹೊಸಹಳ್ಳಿ ಪೋಸ್‌, ಸಹಾಯಕ ಕೃಷಿ ನಿರ್ದೇಶಕರ 
೪ ಬ 


ಇಂಗಲಗುಂಡಿ ಹಿರೆಕೆರೂರು, ಹಾವೇರಿ- 581111 ಕಛೇರಿ, ಸಿಂಧನೂರು ತಾಲ್ಲೂಕು 














ರಾಯಚೂರು ಜಿಲ್ಲೆ 


















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೩೫ 
ನೇಮಕಾತಿ 
ಕ್ರಮ ಆಯ್ಕೆ ಪಟ್ಟಿ 
ತೆ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 
ಸಂಖ್ಯೆ | ಕ್ರಮ ಸಂಖ್ಯೆ ಜೂ 
ಈ: 
1 2 3 4 5 6 

4 4 ವಿಜಯಕುಮಾರ, 13/08/1974 ಜಿ.ಎ೦- ರೈತ ಸಂಪರ್ಕ ಕೇಂದ್ರ -ಕಸಬಾ, 
ವಿ.ವಿ.ಮೇಗೇರಿ, ಎನ್‌.ಡಬ್ರ್ಯೂ.ೆ.ಆರ್‌.ಟಿ.ಸಿ, ಕೆಎಂ ಸಹಾಯಕ ಕೃಷಿ ನಿರ್ದೇಶಕರ 
ಡಿಪೋ, ರೋಣ, ಗದಗ-582209 ಕಛೇರಿ, ರೋಣಾ ತಾಲ್ಲೂಕು 

ಗದಗ ಜಿಲ್ಲೆ 

5 5 ಮಹೇಶ ಕುಮಾರ ಎಂ 20/12/1978 ಜಿ.ಎಂ.- ರೈತ ಸಂಪರ್ಕ ಕೇಂದ್ರ - 

S/0 ಮುನಿಸ್ವಾಮಿ ಜಿ.ಎಂ. ಇತರೆ ಕೊಣನೂರು, ಸಹಾಯಕ ಕೃಷಿ 

4ನೇ ಕ್ರಾಸ್‌, ಜಯನಗರ, ಕೋಲಾರ-563101 ನಿರ್ದೇಶಕರ ಕಛೇರಿ, 
ಅರಕಲಗೂಡು ತಾಲ್ಲೂಕು 
ಹಾಸನ ಜಿಲ್ಲೆ 

6 6 ವೀರೇಶ್‌ ಜೆ.ಎಂ., 07/03/1980 ಜಿ.ಎಂ. ರೈತ ಸಂಪರ್ಕ ಕೇ೦ದ್ರ -ಕಸಬಾ, 
ನಂ.44/45, ಶಿಲ್ಪಕಾಶಿ, ಎಂ.ಹೆಚ್‌. ಆರ್‌. ಸರ್ಕಲ್‌, ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ಸಿಲಿಕಾನ್‌ ಹತ್ತಿರ, ಕಿರ್ಲೋಸ್ಕರ್‌ ಲೇಔಟ್‌ ಹಿಂಬಾಗ, ಕಛೇರಿ, ರಾಣೆಬೆನ್ನೂರು ತಾಲ್ಲೂಕು 
ಬೆ೦ಗಳೂರು ಉತ್ತರ, ಬೆಂಗಳೂರು-560073 ಹಾವೇರಿ ಜಿಲ್ಲೆ. 

7 7 ಗಿರಿಜ 01/06/1986 ಜಿ.ಎಂ. ರೈತ ಸಂಪರ್ಕ ಕೇಂದ್ರ - 

0/0 ಕಳಕಪ್ಪ ಎ.ಅ೦ಗಡಿ, ಕರಮುಡಿ ಪೋಸ್ಟ್‌, ಮಹಿಳೆ ಕುಕನೂರು, ಸಹಾಯಕ ಕೃಷಿ 
ಯಲಬುರ್ಗಾ, ಕೊಪಳ-583231. ನಿರ್ದೇಶಕರ ಕಛೇರಿ, 
§ ಯಲಬುರ್ಗಾ ತಾಲ್ಲೂಕು 
ಕೊಪಳ ಜಿಲ್ಲೆ 

8 8 ನಾಗರಾಜ ಕೆ. 17/0/1979 ಜಿ.ಎಂ-ಗ್ರಾ ರೈತ ಸಂಪರ್ಕ ಕೇಂದ-ಮರಳಿ, 
೦/0 ಮಲ್ಲಿಕಾರ್ಜುನ ಕೊಟಗಿ, ಕೆ.ಬಸಣ್ಣ ಅಂಡ್‌ ಸಹಾಯಕ ಕೃಷಿ ನಿರ್ದೇಶಕರ 
ಕಂಪನಿ ಮುಖ್ಯ ರಸ್ತೆ ಹಳೇ ಬಸ್‌ ನಿಲ್ದಾಣ, ಕರಟಗಿ ಕಛೇರಿ, ಗಂಗಾವತಿ ತಾಲ್ಲೂಕು 
ಪೋಸ್ಟ್‌, ಗಂಗಾವತಿ, ಕೊಪ್ಪಳ-583229. ಕೊಪ್ಪಳ ಜಿಲ್ಲೆ 

9 9 ರಾಜೇಶ ಕೆ. 15/06/1984 ಜಿ.ಎಂ. ರೈತ ಸಂಪರ್ಕ ಕೇಂದ-ಕಸಬಾ, 
S/0 ಕೃಷ್ಣೇಗೌಡ ಹೆಚ್‌. ದೊಡ್ಡನಹಳ್ಳಿ(ವಿ) ಶಾಪುರ ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ಪೋಸ್ಟ್‌, ಕೋಲಾರ -563101, ಕಛೇರಿ, ಮುಳಬಾಗಲು ತಾಲ್ಲೂಕು 

ಕೋಲಾರ ಜಿಲ್ಲೆ 

10 10 ಸಂತೋಷ ಬಡ್ಡಿಯವರ್‌ 25/05/1986 ಜಿ.ಎಂ-ಗ್ರಾ ರೈತ ಸಂಪರ್ಕ ಕೇಂದ -ಅಕ್ಕಿ 
5/0 ಸಿದ್ದಪ್ಪ ಬಡ್ಡಿಯವರ್‌, ಅನೂರು ಹೋಸ್ಟ್‌ ಆಲೂರು, ಸಹಾಯಕ ಕೃಷಿ 
ಬಿಸ್ಲಹಳ್ಳಿ, ಬ್ಯಾಡಗಿ, ಹಾವೇರಿ -581110 ನಿರ್ದೇಶಕರ ಕಛೇರಿ, ಹಾನಗಲ್‌ 

ತಾಲ್ಲೂಕು, ಹಾವೇರಿ ಜಿಲ್ಲೆ 

11 11 ಮಹೇಶ ಎಂ, ನಂ.79/78, 3ನೇ ರಸ್ತೆ 10ನೇ 18/09/1980 ಜಿ.ಎಂ- ರೈತ ಸಂಪರ್ಕ ಕೇಂದ-ಕಸಬಾ, 
ಕಾಸ್‌, ಸುಭಾಷ್‌ ನಗರ, ನೆಲಮಂಗಲ, ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ಬೆಂಗಳೂರು ಗಾಮಾಂತರ-562123 ಕಛೇರಿ, ಕಡೂರು ತಾಲ್ಲೂಕು. 

= ಚಿಕ್ಕಮಗಳೂರು ಜಿಲ್ಲೆ. 

12 12 ಶಿಲ್ಪ ಕುಲಕರ್ಣಿ, 24/03/1984 ಜಿ.ಎಂ- ರೈತ ಸಂಪರ್ಕ ಕೇ೦ದ್ರ-ಕಸಬಾ, 
ಮನೆ ನಂ.3-4-184-196, ಪ್ಲಾಟ್‌ ನಂ.401, ರಾಮಧಾಂ ಮಹಿಳೆ ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಅಪಾರ್ಟ್‌ಮೆಂಟ್‌, ಲಿಂಗಂಪಲ್ಲಿ ಕಾಸ್‌ ರೋಡ್‌, ಸೌದತ್ತಿ ತಾಲ್ಲೂಕು. 
ರಾಘವೇಂದ ಸ್ವಾಮಿ ದೇವಸ್ಥಾನದ ಪಕ್ಕ ಬೆಳಗಾವಿ ಜಿಲ್ಲೆ 
ಕಾಜಿಗುಡ, ಹೈದರಾಬಾದ್‌, ಆಂದಪದೇಶ-500027. 

13 13 ಅರುಣ ಕಾಫ್ಸಿ, ಯಮಕನ್‌ಮರಡಿ ಪೋಸ್ಟ್‌, 04/07/1977 3ಬಿ-ಇತರೆ ರೈತ ಸಂಪರ್ಕ ಕೇಂದ -ಕಸಬಾ, 








ಚೆಟ್ಟಿಗಲ್ಲಿ,ಹುಕ್ಕೇರಿ, ಬೆಳೆಗಾ೦-591245 











ಸಹಾಯಕ ಕೃಷಿ ನಿರ್ದೇಶಕರ 
ಕಛೇರಿ, ಖಾನಾಪುರ ತಾಲ್ಲೂಕು. 
ಬೆಳಗಾವಿ ಜಿಲ್ಲೆ 





















































೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 
ನೇಮಕಾತಿ 

ಕ್ರಮ ಆಯ್ಕೆ ಪಟ್ಟಿ 

ತೆ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 

ಸಂಖ್ಯೆ | ಕ್ರಮ ಸಂಖ್ಯೆ ತೀ 

1 2 3 4 5 6 

14 14 ಸತ್ಯನಾರಾಯಣ ವೈ, 24/12/1978 ಸಿ1-ಇತರೆ ರೈತ ಸಂಪರ್ಕ ಕೇಂದ್ರ- 
ಮನೆ ನಂ.ಎ-44, ಸಂಪಿಗೆ ರಸ್ತೆ, ಕುವೆಂಪು ನಗರ, ಕೊಡಿಗೇನಹಳ್ಳಿ, ಸಹಾಯಕ 
ಕರೇಕಲ್ಲಹಳ್ಳಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ- ಕೃಷಿ ನಿರ್ದೇಶಕರ ಕಛೇರಿ, 
561208. ಮಧುಗಿರಿ ತಾಲ್ಲೂಕು. 

ತುಮಕೂರು ಜಿಲ್ಲೆ 

15 15 ನೇಹಾ ಕುಲಕರ್ಣಿ, 06/10/1988 ಜಿ.ಎ೦ಂ- ರೈತ ಸಂಪರ್ಕ ಕೇಂದ-ಕಸಬಾ, 
ಮನೆ ನಂ.7-5-41, ಜವಹರ್‌ ನಗರ, ಮಹಿಳೆ ಸಹಾಯಕ ಕೃಷಿ ನಿರ್ದೇಶಕರ 
ರಾಯಚೂರು-584103 ಕಛೇರಿ, ರಾಯಚೂರು ತಾಲ್ಲೂಕು. 

ಮತ್ತು ಜಿಲ್ಲೆ 

16 16 ಕರಣಕುಮಾರ, 5/ಂ ಅಶೋಕ 15/04/1987 ಎಸ್‌.ಸಿ. ರೈತ ಸಂಪರ್ಕ ಕೇಂದ-ಕಸಬಾ, 
ಆರ್‌.ಮಾವನೂರು, ಸುಭಾಷ್‌ ಚೌಕ್‌, ಬಾಲಾಜಿ ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ದೇವಸ್ಥಾನ ರಸ್ತೆ ಶಹಬಾದ್‌, ಚಿತ್ತಾಪುರ, ಕಛೇರಿ, ಚಿತ್ತಾಪುರ ತಾಲ್ಲೂಕು. 
ಗುಲ್ಬರ್ಗಾ-585228 ಗುಲ್ಬರ್ಗಾ ಜಿಲ್ಲೆ 

17 18 ರಘುಪತಿ ಸಿ.ಜೆ. 5/0 ಜಯಣ್ಣ ಎಸ್‌, ನಂ.8, 08/12/1983 3ಎ-ಇತರೆ ರೈತ ಸಂಪರ್ಕ ಕೇಂದ-ಕಸಬಾ, 
ಬಸ್‌ ನಿಲ್ದಾಣದ ಹತ್ತಿರ, ಚಲ್ಕ ಪೋಸ್ಟ್‌, ಸಹಾಯಕ ಕೃಷಿ ನಿರ್ದೇಶಕರ 
ಶವಣಬೆಳಗೊಳ, ಚೆನ್ನರಾಯಪಟ್ಟಣ, ಹಾಸನ- ಕಛೇರಿ, ಹೊಳೆನರಸೀಪುರ 
573135 ತಾಲ್ಲೂಕು. ಹಾಸನ ಜಿಲ್ಲೆ 

18 19 ಶೋಬಾ ಹೆಚ್‌. 0/0 ಚೆನ್ನಮಲ್ಲಪ್ಪ, 20ನೇ ವಾರ್ಡ್‌, ಜಿ.ಎಂ- ರೈತ ಸಂಪರ್ಕ ಕೇಂದ್ರ-ಕಸಬಾ, 
ಎಸ್‌.ಎಸ್‌.ನಗರ, ಸಿರಗುಪ್ಪ, ಬಳ್ಳಾರಿ 583121 07/09/1984 ಮಹಿಳೆ ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 

ಬಳ್ಳಾರಿ ತಾಲ್ಲೂಕು ಮತ್ತು ಜಿಲ್ಲೆ 

19 20 ಮೊಹಮ್ಮದ್‌ ಗೇಸುದಾ ರಾಜ್‌ ಕೊಟ್ಟೇರೇಶ್ವರ 08/07/1988 2ಬಿ-ಇತರೆ ರೈತ ಸಂಪರ್ಕ ಕೇಂದ್ರ-ಹಿಟ್ನಾಳ, 
ಹಾಲಿನ ಡೈರಿ ಹಿಂಬಾಗ, ವಿಜಯನಗರ ಕಾಲೋನಿ, ಸಹಾಯಕ ಕೃಷಿ ನಿರ್ದೇಶಕರ 
ಗಂಗಾವತಿ, ಕೊಪ್ಪಳ-583227 ಕಛೇರಿ, ಕೊಪ್ಪಳ ತಾಲ್ಲೂಕು. 

20 21 ಪವನಕುಮಾರ, 14/09/1988 ಎಸ್‌.ಸಿ ರೈತ ಸಂಪರ್ಕ ಕೇಂದ-ಕಸಬಾ, 
ಮನೆ ನಂ.10-109, ಸಿದ್ದಾರ್ಥ ಚೌಕ, ಬ್ರಹ್ಮಪುರ, ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ಗುಲ್ಬರ್ಗಾ- 585103 ಕಛೇರಿ, ಜೇವರ್ಗಿ ತಾಲ್ಲೂಕು. 

ಗುಲ್ಬರ್ಗಾ ಜಿಲ್ಲೆ. 

21 22 ಅಂಬಿಕಾ ಮಹೀಂದಕರ್‌, D/ಂ ರಮಾಕಾಂತ 21/07/1982 | 2ಎ-ಮಹಿಳೆ | ರೈತ ಸಂಪರ್ಕ ಕೇಂದ್ರ-ಔರಾದ, 
ಮಹೇಂದಕರ್‌, ಮನೆ ನಂ.3-82, ಮೈನ್‌ ಸಹಾಯಕ ಕೃಷಿ ನಿರ್ದೇಶಕರ 
ಬಜಾರ್‌.ಸುಳೇಪೇಟ್‌,ಚಿಂಚೋಳಿ, ಕಛೇರಿ, ಗುಲ್ಬರ್ಗಾ ತಾಲ್ಲೂಕು. 
ಗುಲರ್ಗಾ-585324, 

22 23 ವೀರಮ್ಮನವರ ರಾಘವೇಂದ, 01/06/1986 ಎಸ್‌.ಟಿ. ರೈತ ಸಂಪರ್ಕ ಕೇಂದ-ಕಸಬಾ, 
S/o. ತಿರುಕಪ್ಪ ಹೊಳಲು ಪೋಸ್ಟ್‌, ಇತರೆ ಸಹಾಯಕ ಕೃಷಿ ನಿರ್ದೇಶಕರ 
ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ-583217. ಕಛೇರಿ, ಹೂವಿನಹಡಗಲಿ 

ತಾಲ್ಲೂಕು. ಬಳ್ಳಾರಿ ಜಿಲ್ಲೆ 

23 24 ಮಧುಕಾಂತ, ಮನೆ ನಂ. 1-11-43/6, 09/08/1988 | 2ಎ-ಇತರೆ | ರೈತ ಸಂಪರ್ಕ ಕೇಂದ್ರ-ಕಲ್ಮಲ, 
ಶಿವನಿಲಯ, ದೇವರ ಕಾಲೋನಿ, ಮೆಥೋಡಿಸ್ಟ್‌ ಸಹಾಯಕ ಕೃಷಿ ನಿರ್ದೇಶಕರ 
ಚರ್ಚ್‌ ಹಿಂಭಾಗ, ರಾಯಚೂರು-584101. ಕಛೇರಿ, ರಾಯಚೂರು ತಾಲ್ಲೂಕು. 

24 25 ರಾಘವನ್‌ ಆರ್‌.ವಿ. ನಂ.08, ನ್ಯೂ ಟ್ಯಾಂಕ್‌ 20/12/1979 2ಎ-ಗಾ ರೈತ ಸಂಪರ್ಕ ಕೇಂದ್ರ- 








ರೋಡ್‌, ಆರ್‌.ಪಿ.ಲೇಔಟ್‌, ಮಾರುತಿ ಎಕ್ಸ್‌ಟೆಕ್ಷನ್‌, 


ಮೂಲೂರು, ಕೋಲಾರ-563130, 











ಸಾಲಿಗಾಮ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಕೆ.ಆರ್‌. 
ನಗರ ತಾಲ್ಲೂಕು. ಮೈಸೂರು ಜಿಲ್ಲೆ 


















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೩೭ 
ನೇಮಕಾತಿ 

ಕ್ರಮ ಆಯ್ಕೆ ಪಟ್ಟಿ 

ಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ನ ದಿನಾಂಕ ಹೊಂದಿದ ನೇಮಕಾತಿ ಮಾಡಿದ ಸಳ 

ಸಂಖ್ಯೆ | ಕ್ರಮ ಸಂಖ್ಯೆ ತ i 

ಪವರ್ಗ 
1 2 3 4 5 6 

25 26 ಬಸವರಾಜ ಸಜ್ಜನ್‌ S/o ವೈ.ಎಸ್‌. ಸಜ್ಜನ್‌, 10/06/1987 2ಎ-ಇತರೆ ರೈತ ಸಂಪರ್ಕ ಕೇಂದ್ರ- 
ಮನಗುಳಿ ಪೋಸ್ಟ್‌, ಬಸವನಬಾಗೇವಾಡಿ, ಯಡಾಮಿ, ಸಹಾಯಕ ಕೃಷಿ 
ಬಿಜಾಪುರ-586122. ನಿರ್ದೇಶಕರ ಕಛೇರಿ, ಜೇವರ್ಗಿ 

ತಾಲ್ಲೂಕು, ಗುಲರ್ಗಾ ಜಿಲ್ಲೆ 

26 28 ಗೀತಾಂಜಲಿ, 0/0 ಕೆಂಚಪ್ಪ, 06/02/1988 ಎಸ್‌.ಸಿ. ರೈತ ಸಂಪರ್ಕ ಕೇಂದ್ರ- 
8-2-28, ಇಕ್ಬಾಲ ನಗರ, ಹರಿಜನವಾಡ, ಮಹಿಳೆ ಯರಗೇರಾ, ಸಹಾಯಕ ಕೃಷಿ 
ರಾಯಚೂರು-584101 ನಿರ್ದೇಶಕರ ಕಛೇರಿ, 

ರಾಯಚೂರು ತಾಲ್ಲೂಕು. 

27 29 ವಿಭಾ ಎನ್‌. ೫/೦ ಗೋವಿಂದರಾಜು, ಕೆ.ಆರ್‌. 23/03/1985 ಎಸ್‌.ಸಿ. ರೈತ ಸಂಪರ್ಕ ಕೇಂದ-ಕಸಬಾ, 
ಎಕ್ಸ್‌ಟೆಕ್ಸ್‌ನ, ಬೋವಿಕಾಲೋನಿ, ಮಧುಗಿರಿ, ಮಹಿಳೆ ಸಹಾಯಕ ಕೃಷಿ ನಿರ್ದೇಶಕರ 
ತುಮಕೂರು-572132 ಕಛೇರಿ, ಪಾವಗಡ ತಾಲ್ಲೂಕು. 

ತುಮಕೂರು ಜಿಲ್ಲೆ. 
ಅನುಬಂಧ-2 
ಅಫಿಡೆವಿಟ್‌ 
ಶ್ರೀ/ಶ್ರೀಮತಿ ರವರ ಮಗ/ಮಗಳು/ಪತ್ನಿ ———————— ಆದ 
ನಾನು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ——— ಮೀಸಲಾತಿ ಪ್ರವರ್ಗದ ಅಡಿಯಲ್ಲಿ ಆಯ್ಕೆ ಹೊಂದಿರುತ್ತೇನೆ. 


ಸಿಂಧುತ್ವ / ದೃಢೀಕರಣ ಪರಿಶೀಲನೆಗೆ ಒಳಪಟ್ಟ ನಂತರದಲ್ಲಿ ಸುಳ್ಳು / ಲೋಪದೋಷಗಳು ವರದಿಯಾದಲ್ಲಿ ಆಯ್ಕೆ ಪ್ರಾಧಿಕಾರವು ಆಯ್ಕೆ 
ಹೊಂದಿರುವ ನನ್ನ ನೇಮಕಾತಿಯನ್ನು ಮುನ್ಸೂಚನೆ ಇಲ್ಲದೇ ರದ್ದುಪಡಿಸಲು ಯಾವುದೇ ಅಭ್ಯಂತರವಿಲ್ಲವೆಂದು ಈ ಮೂಲಕ ಹೇಳಿಕೆಗೆ 
ಬದ್ಧನಾಗಿರುತ್ತೇನೆ. 


ದಿನಾಂಕ: ಸಹಿ 8 


8 
ನ್ನ 
ತ 
ಟ್ಟ 
[9 
ಐ 
ಥಿ 

2 


ಅನುಬಂಧ-3 
ವಚನಬದ್ಧ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ. ಷಂ ಸಸಿ ಸತಾ ———— ರವರ 


ಮಗ/ಮಗಳು/ಪತ್ನಿ  ————————— 
(ವಿಳಾಸದೊಂದಿಗೆ) ಆದ ನಾನು ಈ ಮೂಲಕ ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರುವುದಾಗಿ ಹಾಗೂ ಸರ್ಕಾರಿ ಸೇವೆಯನ್ನು ನಿಷ್ಠೆಯಿಂದ ಹಾಗೂ 
ಸೇವಾ ಮನೋಭಾವದಿಂದ ಮಾಡುವುದಾಗಿ ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೀಸಲಾತಿ ಪಡೆದಿರುವಲ್ಲಿ ಅಕ್ರಮವೆಂದು ಕಂಡುಬಂದಲ್ಲಿ ನಾನು 
ನನ್ನ ನೇಮಕಾತಿ ಆದೇಶವನ್ನು ಕಳೆದುಕೊಳ್ಳುವೆನು ಎಂಬುದನ್ನು ಮನಗಂಡು ಪ್ರಮಾಣೀಕರಿಸುತ್ತೇನೆ. ಇದರಲ್ಲಿ ಯಾವುದೇ ಲೋಪದೋಷಗಳು 
ಕಂಡುಬಂದಲ್ಲಿ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದುಹಾಕಲು ಯಾವುದೇ ಅಭ್ಯಂತರವಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: 
ಥಿ 


ದಿನಾಂಕ: (ಅಭ್ಯರ್ಥಿಯ ಹೆಸರು ಮತ್ತು ಸಹಿ) 
ಸಾಕಿಗಳು: 
ಉೃ 
1. 
2 
ಅಭ್ಯರ್ಥಿಯು ನನ್ನ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದಾರೆ ಮತ್ತು ರುಜುವನ್ನು ನಾನು ಗುರುತಿಸಿರುತ್ತೇನೆ. 
ಸಳ: 
ಛಿ 
ದಿನಾಂಕ: 


(ಕಛೇರಿಯ ಮುಖ್ಯಸ್ಥರ ಸಹಿ ಮತ್ತು ಪದನಾಮ) 


೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 





ANNEXURE-4 


————————————— ee ——— declare as under: 


* 1) Thatl am unmarried’ a Widow 


* il) That | am married and have only one wife living 


*1॥) That | am married and have more than one wife living.Application for grant of exemption is enclosed. 


*iv) That | am married and that during the life time of my Spousel have contracted another marriage. Application for grant of 


Exemption is enclosed. 


** 2, | solemnly affirm that the above declaration is true and | understand that in the event of the Declaration being found to be 


incorrect after my appointment, | shall be liable to be dismissed from service. 


Date: 


Signature. 


NOTE: * Please delete clause not applicable. 


PR.187 


** Applicable in case of clauses (i) & (ii) only 


ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃಇ 317 ಕೃಪಸೇ 2008 ಬೆಂಗಳೂರು, ದಿನಾಂಕ:25-08-2012. 


ಕೃಷಿ ಇಲಾಖೆಯಲ್ಲಿ ಖಾಲಿಯಿರುವ ಬಿ-ಗುಂಪಿನ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ಕರ್ನಾಟಕ ಕೃಷಿ ಸೇವೆಗಳು (ನೇಮಕಾತಿ) 


ನಿಯಮಗಳು 1999 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 317 ಕೃಪಸೇ 2008, ದಿನಾಂಕ: 21-10-2011 ರಲ್ಲಿ ಆಯ್ಕೆಯಾದ 
ಅಭ್ಯರ್ಥಿಗಳಲ್ಲಿ, ಅನುಬಂಧ-1 ರಲ್ಲಿ ಕಾಣಿಸಿರುವ ಅಭ್ಯರ್ಥಿಗಳಿಗೆ, ವೇತನ ಶ್ರೇಣಿ ರೂ.21,600-600-24,600-700-28,800-800-33,600-900- 
39,000-1050-40,050 ರಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟು ಈ ಕೆಳಕ೦ಡ ಷರತ್ತು 
ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ನೇಮಕಾತಿ ಮಾಡಲಾಗಿದೆ. 


1, 


ಈ ನೇಮಕಾತಿಯು ಅಭ್ಯರ್ಥಿಯ ವೈದ್ಯಕೀಯ ದೃಢತೆ ಪ್ರಮಾಣ ಪತ್ರ, ಪೂರ್ವಪರ ನಡವಳಿಕೆಯ ಬಗ್ಗೆ ಪೊಲೀಸ್‌ ವರದಿ ಮತ್ತು ಜಾತಿ 
ಹಾಗೂ ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ತನಿಖೆಗೆ ಒಳಪಟ್ಟಿರುತ್ತದೆ. 

ಅಭ್ಯರ್ಥಿಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅವರ ನೇಮಕಾತಿ ಹಾಗೂ ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ಸರ್ಕಾರಿ 
ಆದೇಶಗಳು/ಕಾಲಕಾಲಕ್ಕೆ ಹೊರಡಿಸಲ್ಪಡುವ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತದೆ. ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ (ಎಸ್‌ಪಿಎಲ್‌) 
04 ಪಿಇಟಿ 2005, ದಿನಾ೦ಕ: 31-03-2006ರ ಅನ್ವಯ ನಿಗಧಿತ ವಂತಿಗೆ ಪಿಂಚಣಿ ಯೋಜನೆಗೆ ಒಳಪಟ್ಟಿರುತ್ತದೆ. 


ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವೆಗಳು (ಪರೀಕ್ಷಾರ್ಥ) ನಿಯಮಗಳು 1977ಕ್ಕೆ ಬದ್ಧರಾಗಿರುತ್ತಾರೆ. 
ನೇಮಕಾತಿಗೊಂಡ ಅಭ್ಯರ್ಥಿಗಳು ಪರೀಕ್ಷಾರ್ಥ ಅವಧಿಯಲ್ಲಿ (Probationary Period) ಕರ್ನಾಟಕ ನಾಗರೀಕ ಸೇವಾ (ಸೇವಾ ಮತ್ತು ಕನ್ನಡ 
ಭಾಷಾ ಪರೀಕ್ಷೆ) ನಿಯಮಾವಳಿ 1974 ರನ್ವಯ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳು ಹಾಗೂ ಕನ್ನಡ 
ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

ಅಭ್ಯರ್ಥಿಗಳ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಸೇವಾ ಹಿರಿತನ) ನಿಯಮಗಳು 1957 ರಲ್ಲಿನ ನಿಯಮ-5 ರನ್ವಯ ಹಾಗೂ 
ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸುವ ಆದೇಶಗಳಿಗೆ ಒಳಪಟ್ಟಿರುತ್ತದೆ. 


ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ನೌಕರಿಗೆ ಹಾಜರಾಗಲು ಇಚ್ಛೆಯಿಲ್ಲವೆಂದು ವ್ಯಕ್ತಪಡಿಸಿದ ನಾಲ್ಕು ಅಭ್ಯರ್ಥಿಗಳನ್ನು ಮತ್ತು ನಿಗದಿತ ಅವಧಿಯ 


ಗಡುವಿನಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಸ್ಟೀಕೃತವಾಗದ ಹದಿನಾಲ್ಕು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದವರಿಗೆ ನೇಮಕಾತಿ ನೀಡಲಾಗಿದೆ. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ 9 ಎಸ್‌ಆರ್‌ಎಸ್‌ 93, ದಿನಾಂಕ: 18-11-1993 ರಲ್ಲಿರುವಂತೆ ನೇಮಕಾತಿ ಮಾಡಿದ ನಂತರ 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾರ್ಥ ಅವಧಿಯಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳಲು / ಉನ್ನತ ವ್ಯಾಸಂಗ ಮುಂದುವರಿಸಲು 
ಅವಕಾಶವಿರುವುದಿಲ್ಲ. 

ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಮೂಲ ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಧೃಡೀಕರಣ ಪತ್ರ/ 
ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ, ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಇತರೆ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು 
ಮತ್ತು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಗುಣ-ನಡತೆ ಪ್ರಮಾಣ ಪತ್ರಗಳನ್ನು ಇತ್ತೀಚಿನ ಭಾವಚಿತ್ರದೊಂದಿಗೆ ಒದಗಿಸತಕ್ಕದ್ದು. 


ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ನೊಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕದಿಂದ ಅನುಬಂಧ-1ರಲ್ಲಿ ತಿಳಿಸಿರುವಂತೆ 
ನೇಮಕಗೊಂಡ ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಲ್ಲಿ 15 ದಿವಸಗಳ ಒಳಗಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಹಾಜರಾಗತಕ್ಕದ್ದು. ನಿಗದಿತ 
ದಿನಾಂಕದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ನೇಮಕಾತಿ ಆದೇಶವು ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 
1977 ರ ನಿಯಮ 18 (3) ರನ್ವಯ ಯಾವುದೇ ಮುನ್ಸೂಚನೆ ಇಲ್ಲದೆ ತಂತಾನೆ ರದ್ದಾಗುತ್ತದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೩೯ 





10. 


11, 


12. 


13. 


14. 


ಅಭ್ಯರ್ಥಿಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಾಗ ಸರ್ಕಾರಿ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ (Government District Medical Board) 
ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದು ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. 

ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳು ಅವರುಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಅನುಬಂಧ- 2 ರಲ್ಲಿ 
ಲಗತ್ತಿಸಿರುವ ಅಫಿಡೆವಿಟ್‌ ನಮೂನೆಯಲ್ಲಿ ಕನಿಷ್ಠ ರೂ. 20/- ಮೌಲ್ಯದ ಅಥವಾ ಲಭ್ಯವಿರುವ ಛಾಪಾ ಕಾಗದದ ಮೇಲೆ (Document sheet) 
ಮ್ಯಾಜಿಸ್ಟೇಟ್‌/ನೋಟರಿರವರ ಸಮ್ಮುಖದಲ್ಲಿ ಪಡೆದ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸಂಬಂಧಿಸಿದ ಕಛೇರಿ 
ಮುಖ್ಯಸ್ಥರಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಮೀಸಲಾತಿಗೆ ಸಂಬಂಧಿಸಿದಂತೆ ಲೋಪದೋಷಗಳು ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಗಳ 


ನೇಮಕಾತಿಯನ್ನು ಮುನ್ನೂಚನೆಯಿಲ್ಲದೇ ರದ್ದುಗೊಳಿಸಲಾಗುವುದು. 


ಎಲ್ಲಾ ಅಭ್ಯರ್ಥಿಗಳ ಬಗ್ಗೆ ಚಾರಿತ್ರ್ಯ ನಡತೆ ಕುರಿತು ಜಿಲ್ಲಾ ಪೊಲೀಸ್‌ ಅಧೀಕ್ಷಕರಿಂದ ಪಡೆದ ಪರಿಶೀಲನಾ ವರದಿಯಲ್ಲಿ ನೇಮಕಾತಿ ಮಾಡಿರುವ 


ಅಭ್ಯರ್ಥಿಗಳ ವಿರುದ್ದ ಕ್ರಿಮಿನಲ್‌ ಮೊಕದ್ದಮೆ ದಾಖಲಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ನೇಮಕಾತಿಯನ್ನು ಮುನ್ನೂಚನೆಯಿಲ್ಲದೆ 


ರದ್ದುಗೊಳಿಸಲಾಗುವುದು. 


ಅಭ್ಯರ್ಥಿಗಳು ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರಿಗೆ ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಕನಿಷ್ಠ ರೂ. 20/- ಮೌಲ್ಯದ ಅಥವಾ ಲಭ್ಯವಿರುವ 


ಛಾಪಾ ಕಾಗದದಲ್ಲಿ (ರಂಂumeಗt shee) ಅನುಬಂಧ-3ರಲ್ಲಿ ಲಗತ್ತಿಸಿರುವಂತೆ ವಚನಬದ್ಧ ಪ್ರಮಾಣ ಪತ್ರವನ್ನು ಬರೆದುಕೊಡತಕ್ಕದ್ದು. 


ಅಭ್ಯರ್ಥಿಯು ನೇಮಕಾತಿ ಕೋರಿ ಸಲ್ಲಿಸಿರುವ / ಸಲ್ಲಿಸುವ ದಾಖಲೆಗಳಲ್ಲಿ ಯಾವುದಾದರೂ ಕೃತ್ರಿಮವೆಂದು, ಅಸತ್ಯವೆಂದು ಕಂಡುಬಂದಲ್ಲಿ 
ಮತ್ತು ಅಭ್ಯರ್ಥಿಯು ತಪ್ಪು ಮಾಹಿತಿಯನ್ನು ನೀಡಿದ್ದಾನೆಂದು, ನೇಮಕಾತಿಯ ನಂತರ ಯಾವುದೇ ಸಮಯದಲ್ಲಿ ಕಂಡು ಬಂದಲ್ಲಿ ಅಂತಹ 
ಅಭ್ಯರ್ಥಿಯನ್ನು ಯಾವುದೇ ಮುನ್ಸೂಚನೆ ನೀಡದೇ ಸೇವೆಯಿಂದ ತೆಗೆದುಹಾಕಲಾಗುವುದು, ಜೊತೆಗೆ ದಂಡನೆ ವಿಧಿಸುವ ಬಗ್ಗೆ ಕೂಡ ಕ್ರಮ 
ಕೈಗೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ. 

ಮಂಜುನಾಥ ಪಾಟೀಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕೃಷಿ ಇಲಾಖೆ. 
ಅನುಬಂಧ - 1 


(ಸರ್ಕಾರದ ಅಧಿಸೂಚನೆ ಸ0ಖ್ಯೆ: ಕೃಇ 317 ಕೃಪಸೇ 2008, ದಿನಾ0ಕ: 04-10-2012) 





ಆಯ್ಕೆ 
ನೇಮಕಾತಿ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 
ಪವರ್ಗ 


ಕಮ 
ಸಂಖ್ಯೆ 





64 ಚಂದ್ರಪ್ಪ. ಬೀರಜ್ಜನವರ 17-03-1976 2ಎ. ಇತರೆ ರೈತ ಸಂಪರ್ಕ ಕೇಂದ್ರ-ಕಸಬಾ 

5/0 ಕರಿಯಪ್ಪ ಬೀರಜ್ಜನವರ, ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, 
ಚುನಾವಣಾಧಿಕಾರಿ ಮತ್ತು ಜಂಟಿ ಪಾಂಡವಪುರ ತಾಲ್ಲೂಕು, 

ಆಯುಕ್ಕರು, ಮಹದೇವಪುರ, 
ಬೆಂಗಳೂರು -560 048. 











83 ಪವಿತ್ರಾ. ಎಸ್‌. 31-03-1989 | ಎಸ್‌.ಸಿ. ಮಹಿಳೆ , ರೈತ ಸಂಪರ್ಕ ಕೇಂದ್ರ-ಕಸಬಾ 

0/0 ಶಂಕರ್‌ ನಾಯಕ್‌. ಚಿಕ್ಕಹಾಲಿವಾಣ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, 
ಯಕ್ನನಹಳ್ಳಿ ಪೋಸ್ಟ್‌, ಹೊನ್ಮಾಳಿ(ತಾ) ಹರಪ್ಪನಹಳ್ಳಿ ತಾಲ್ಲೂಕು. 

ದಾವಣಗೆರೆ -577 219. 




















ಅನುಬಂಧ-2 
ಅಫಿಡೆವಿಟ್‌ 


ಶಶು ತರುವೆ ತವದತುದ ವಜ ರವರ ಮಗ/ಮಗಳು/ಪಕ್ನಿ -ಲ್ಲಎಂಲ್ಲವುಸ್ಲ ಎಂಸಿಸಿ. ಆದ 


ನಾನು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ———— ಮೀಸಲಾತಿ ಪ್ರವರ್ಗದ ಅಡಿಯಲ್ಲಿ ಆಯ್ಕೆ ಹೊಂದಿರುತ್ತೇನೆ. 


ಸಿಂಧುತ್ವ / ದೃಢೀಕರಣ ಪರಿಶೀಲನೆಗೆ ಒಳಪಟ್ಟ ನಂತರದಲ್ಲಿ ಸುಳ್ಳು / ಲೋಪದೋಷಗಳು ವರದಿಯಾದಲ್ಲಿ ಆಯ್ಕೆ ಪ್ರಾಧಿಕಾರವು ಆಯ್ಕೆ 


ಹೊಂದಿರುವ ನನ್ನ ನೇಮಕಾತಿಯನ್ನು ಮುನ್ಸೂಚನೆ ಇಲ್ಲದೇ ರದ್ದುಪಡಿಸಲು ಯಾವುದೇ ಅಭ್ಯಂತರವಿಲ್ಲವೆಂದು ಈ ಮೂಲಕ ಹೇಳಿಕೆಗೆ 
ಬದ್ಧನಾಗಿರುತ್ತೇನೆ. 


ದಿನಾಂಕ: ಸಹಿ 8 


8 
ನ್ನ 
ತ 
ಟ್ಟ 
[9 
ತ್ಮೆ 
3 
2 





೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 





ಅನುಬಂಧ-3 
ವಚನಬದ್ಧ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ ರವರ ಮಗ/ಮಗಳು/ಪಶ್ಚಿ ——————————— 
(ವಿಳಾಸದೊಂದಿಗೆ) ಆದ ನಾನು ಈ ಮೂಲಕ ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರುವುದಾಗಿ ಹಾಗೂ ಸರ್ಕಾರಿ ಸೇವೆಯನ್ನು ನಿಷ್ಠೆಯಿಂದ ಹಾಗೂ 
ಸೇವಾ ಮನೋಭಾವದಿಂದ ಮಾಡುವುದಾಗಿ ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೀಸಲಾತಿ ಪಡೆದಿರುವಲ್ಲಿ ಅಕ್ರಮವೆಂದು ಕಂಡುಬಂದಲ್ಲಿ ನಾನು 
ನನ್ನ ನೇಮಕಾತಿ ಆದೇಶವನ್ನು ಕಳೆದುಕೊಳ್ಳುವೆನು ಎಂಬುದನ್ನು ಮನಗಂಡು ಪ್ರಮಾಣೀಕರಿಸುತ್ತೇನೆ. ಇದರಲ್ಲಿ ಯಾವುದೇ ಲೋಪದೋಷಗಳು 
ಕಂಡುಬಂದಲ್ಲಿ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದುಹಾಕಲು ಯಾವುದೇ ಅಭ್ಯಂತರವಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: 
[a] 
ದಿನಾಂಕ: (ಅಭ್ಯರ್ಥಿಯ ಹೆಸರು ಮತ್ತು ಸಹಿ) 
ಸಾಕಿಗಳು: 
0 
1, 
2 
ಅಭ್ಯರ್ಥಿಯು ನನ್ನ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದಾರೆ ಮತ್ತು ರುಜುವನ್ನು ನಾನು ಗುರುತಿಸಿರುತ್ತೇನೆ. 
ಸ್ಥಳ: 
[a] 
ದಿನಾಂಕ: (ಕಛೇರಿಯ ಮುಖ್ಯಸ್ಥರ ಸಹಿ ಮತ್ತು ಪದನಾಮ) 
ANNEXURE-4 
[————— ಧಾರ ಕಭಭಾಕಾಕಕಾರಾಭಾಕಭಾಜ್ಯಭಭ್ಯಕಾಭ್ಯಕಾಭಾಶಭಾಶಾಭಭಾಭಾಭ ಭಾ ಕಾಭಕಭಾಶಭಧಾಭಭಾಭಭಾಣಸಾಧಜ ಸರದರ declare as under : 


* 1) Thatl am unmarried’ a Widow 

* il) That | am married and have only one wife living 

*1॥) That | am married and have more than one wife living.Application for grant of exemption is enclosed. 

*iv) That | am married and that during the life time of my Spousel have contracted another marriage. Application for grant of 
Exemption is enclosed. 


** 2. | solemnly affirm that the above declaration is true and | understand that in the event of the Declaration being found to be 
incorrect after my appointment, | shall be liable to be dismissed from service. 











Date: 
Signature. 
NOTE: * Please delete clause not applicable. 
** Applicable in case of clauses (i) & (ii) only 
ಅನುಬಂಧ - 1 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃಆ 317 ಕೃಪಸೇ 2008, ದಿನಾಂಕ:25-08-2012) 
ನೇಮಕಾತಿ 

ಶ್ರಮ | ಆಂ ಪಟ್ಟ ಅಭ್ಲರ್ಥಿಯ ಹೆಸರು ಮತ್ತು ವಿಳಾಸ ಜನ್ನ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸಳ 

ಸಂಖ್ಯೆ | ಕಮ ಸಂಖ್ಯೆ ಈ ಡಿ ಆ Ns ® 

1 1 ಸವಿತಾ ಕಂಠಿ, 0/0 ಜಿ.ಎಸ್‌. ಕಂಠಿ, 22-7-1981 ಜಿಎಂ. ರೈತ ಸಂಪರ್ಕ ಕೇಂದ್ರ-ಕಸಬಾ ಸಹಾಯಕ 
ಕಲ್ವಾಣ ನಗರ, ತಕ್ಲೆ ರೋಡ್‌, ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಮುದ್ದೇಬಿಹಾಳ 
ಬಿಜಾಪುರ-586102 ತಾಲ್ಲೂಕು, ಬಿಜಾಪುರ ಜಿಲ್ಲೆ. 

2 2 ಅಜಿತ್‌ ಪಸಾದ ಹೆಚ್‌.ಎನ್‌. 21-06-1976 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ ಸಹಾಯಕ 
ನಂ.1109, ಧವಳಶ್ರೀ ನಿಲಯ, ಭಾನು ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಹಾಸನ 
ಥೇಟರ್‌ ಹಿಂಭಾಗ, ಡಿ.ಆರ್‌. ಕರೀಗೌಡ ತಾಲ್ಲೂಕು, ಹಾಸನ ಜಿಲ್ಲೆ 
ಕಾಲೋನಿ, ಹಾಸನ-573201 



















































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೪೧ 
ನೇಮಕಾತಿ 

ಶ್ರಮ ಆಯ್ದ ಪಟ್ಟ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ನ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸಳ 

ಸಂಖ್ಯೆ | ಕಮ ಸಂಖ್ಯೆ ತ್ಸ ಧು ತ್ರ ಆ ಷೈ 

3 3 ಆನಂದಕುಮಾರ ವಿ,ಮಾರುತಿ ಕೃಪ, 20-01-1978 | ಜಿಎಂ- | ರೈತ ಸಂಪರ್ಕ ಕೇಂದ್ರ- ನಿದಿಗಲ್‌, 
ಕುವೆಂಪು ರಸ್ತೆ ರಾಘವೇಂದ ನಗರ, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ತುಮಕೂರು-572102 ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 

4 5 ಗಿರೀಶ್‌ ರೆಡ್ಡಿ ಎಂ.ಸಿ ಎಸ್‌.ಡಿ.ಎ.ಸಬ್‌ಟ್ರೆಜರಿ, 01-06-1979 | ಜಿಎಂ- | ರೈತ ಸಂಪರ್ಕ ಕೇಂದ -ಕಸಬಾ ಸಹಾಯಕ 
ಹಿರಿಯೂರು, ಚಿತದುರ್ಗ-577598 ಕೆಎಂ | ಕೃಷಿ ನಿರ್ದೇಶಕರ ಕಛೇರಿ, ಚೆಳ್ಳಕೆರೆ 

ನ ತಾಲ್ಲೂಕು. ಚಿತ್ರದುರ್ಗ ಜಿಲ್ಲೆ. 

5 7 ಶೋಜಿತಾ ಸಿ.ಎ. 0/0, ಅಪ್ಪಣ್ಣ, ನಂ.2, 12-01-1978 | ಜಿಎಂ- . ರೈತ ಸಂಪರ್ಕ ಕೇಂದ್ರ - ಹಾರೋಹಳ್ಳಿ 
ಹನುಮಯ್ಗ ಬಡಾವಣೆ, ಮಂಜುನಾಥೇಶ್ದರ ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ನಿಲಯ, ಕೊಡಗೇಹಳ್ಳಿ, ಟಾಟಾ ನಗರ ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ. 
ಹತ್ತಿರ, ಸಹಕಾರ ನಗರ ಪೋಸ್ಟ್‌, 
ಬೆಂಗಳೂರು-560092 

6 8 ಸುನಂದ ಸಿ.ಆರ್‌. ನಂ.ಎಸ್‌.ಬಿ.01, 2ನೇ 20-07-1976 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಮಹಡಿ, ಇಟ್ಟಿನ ಪದ್ದ ಅಪಾರ್ಟ್‌ಮೆಂಟ್‌ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಕೋಲಾರ 
ಪೋಲೀಸ್‌ ಸ್ಟೇಷನ್‌ ಎದುರು ರೋಡ್‌, ತಾಲ್ಲೂಕು ಮತ್ತು ಜಿಲ್ಲೆ 
ರಾಮಮೂರ್ತಿ ನಗರ, ಬೆಂಗಳೂರು- 

೨60016 

7 9 ರವೀಂದ್ರ ತುಳಸಿಗೇರಿ 20-01-1978 | ಜಿಎಂ- ರೈತ ಸಂಪರ್ಕ ಕೇಂದ -ಕಸಬಾ, ಸಹಾಯಕ 
510, ನಂದೆಪ್ಪ ತುಳಸಿಗೇರಿ, ಮಧುರಾಕಂಡಿ ಗ್ರಾ ಕೃಷಿ ನಿರ್ದೇಶಕರ ಕಛೇರಿ, ಜಮಖಂಡಿ 
ಪೋಸ್ಟ್‌, ಜಮಖಂಡಿ, ಬಾಗಲಕೋಟೆ- ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

೨87119. 

8 10 ನಂದನಾ ಶಣ್ಣೆ ಪಿ. ಪೆರಮರೋಡಿ ಹೌಸ್‌, 01-04-1980 | ಜಿಎಂ- ರೈತ ಸಂಪರ್ಕ ಕೇಂದ -ಕಸಬಾ, ಸಹಾಯಕ 
ಪು೦ಜಲ ಕಟ್ಟೆ ಹೋಸ್ಟ್‌ ಕುಕ್ಕಳ, ಗಾ ಕೃಷಿ ನಿರ್ದೇಶಕರ ಕಛೇರಿ, ಬಂಟವಾಳ 
ಬೆಳ್ತಂಗಡಿ, ದಕ್ಷಿಣ ಕನ್ನಡ-574233 | ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 

9 Il ಸತೀಶ್‌ ವಿ. 5/0 ಬಸವಣ್ಯಪ, ವಿ. 20-05-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ ಹೊಳೆಹೊನ್ನೂರು-1 
ರಾಮೇಶ್ದರ, ಎರಗನಾಳಪೋಸ್ಟ್‌ ಹೊನ್ನಾಳಿ, ಕೆಎಂ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ದಾವಣಗೆರೆ-577223 ಭದಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 

10 12 ಧರೆಪ, 01-06-1979 | ಜಿಎಂ- | ರೈತ ಸಂಪರ್ಕ ಕೇಂದ್ರ- ಕಸಬಾ, ಸಹಾಯಕ 
ಮನೆ ನಂ.33, ಕಿಲೆಗಾವ್‌ ಪೋಸ್ಟ್‌, ಅಥಣಿ, ಇತರೆ |ಕೃಷಿ ನಿರ್ದೇಶಕರ ಕಛೇರಿ, ಅಥಣಿ 
ಬೆಳಗಾಂ-591212 ತಾಲ್ತೂಕು, ಬೆಳಗಾ೦ ಜಿಲ್ಲೆ. 

1] 13 ರವಿಕುಮಾರ ಎ.ಜಿ. ನಂ.76, 5ನೇ ಕ್ರಾಸ್‌, 01-07-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಶ್ರೀಕೃಷ್ಣ ದೇವಸ್ಥಾನ ರಸ್ತೆ, ದ್ಲಾರಕನಗರ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಕುಣಿಗಲ್‌ 
ಹೊಸಕೆರೆಹಳ್ಳಿ, ಬೆ೦ಗಳೂರು ದಕ್ಷಿಣ, ತಾಲ್ಲೂಕು, ತುಮಕೂರು ಜಿಲ್ಲೆ. 
ಬೆಂಗಳೂರು-560085 

12 14 ರೇಖಾ ಸಿ. ನಂ.358], ಅಮ್ಮ 4ನೇ ಎ 14-04-1986 | ಜಿಎಂ- ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಕ್ರಾಸ್‌, 1ನೇ ಬ್ಲಾಕ್‌, ಕನಕದಾಸ ನಗರ, 3ನೇ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಮೈಸೂರು 
ಸ್ಟೇಜ್‌, ದತ್ತಗಲ್ಲಿ, ಮೈಸೂರು-570022 ತಾಲ್ಲೂಕು ಮತ್ತು ಜಿಲ್ಲೆ. 

13 15 ಸಂಜನಾ ಗೊಂದಿ, ಸಂಜನಾ ಎಸ್‌.ಜಿ, 18-02-1988 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಹಾರನಹಳ್ಳಿ, 
ನಂ.165, 7ನೇ ಬಿ. ಮೈನ್‌, 16ನೇ ಕಾಸ್‌, ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಜೆ.ಪಿ.ನಗರ, 4ನೇ ಹಂತ, ಬೆಂಗಳೂರು- ಶಿವಮೊಗ್ಗ ತಾಲ್ಲೂಕು ಮತ್ತು ಜಿಲ್ಲೆ. 

560078 

14 18 ಶುಭಾ ಎನ್‌.ಎಸ್‌. 13-07-1978 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ತೊಂಡೇಬಾವಿ 
ನಂ.117, 12ನೇ ಮೈನ್‌, 19ನೇ ಕ್ರಾಸ್‌, 7ನೇ ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಸೆಕ್ಟರ್‌, ಹೆಚ್‌.ಎಸ್‌. ಆರ್‌. ಲೇಔಟ್‌, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ 
ಬೆಂಗಳೂರು. 560102 ಜಿಲ್ಲೆ 




































































೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 
ನೇಮಕಾತಿ 

ಕ್ರಮ | ಆಯ್ಕೆ ಹಟ್ಟಿ 

0 4ನ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 

ಸಂಖ್ಯೆ | ಕಮ ಸಂಖ್ಯೆ ರಿ ಮ ಆ ನ $ 

1೨ p) ಪವರ್ಗ 

15 19 ಅಶೋಕ ಕುಮಾರ ಎ.ಎಸ್‌.0/0 ಸಿ. 13-05-1977 | ಜಿಎಂ- | ರೈತ ಸಂಪರ್ಕ ಕೇಂದ್ರ ಸೋಲೂರು, 
ತಿಮ್ಮಯ್ಯ, ನಂ.29, 3ನೇ ಮೈನ್‌, 3ನೇ ಗ್ರಾ ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಸುಬ್ಬಣ್ಣ ಗಾರ್ಡನ್‌ ವಿಜಯನಗರ, 
ಬೆಂಗಳೂರು -560040 

16 20 ದಿವ್ನ ಜಿ.ಎಂ. ಡೋರ್‌ ನಂ.1/1-8.3ನೇ 07-04-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ತಿಪಸಂದ, 
ಮೈನ್‌, 4ನೇ ಕ್ರಾಸ್‌, ಮಾನಸ ನಗರ, ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ನಾಗರಬಾವಿ ಸರ್ಕಲ್‌, ಬೆಂಗಳೂರು- ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ. 
560072 

17 21 ಶಿವಕುಮಾರ ಲಕ್ಷಶೆಟ್ಟಿ 17-06-1981 | ಜಿಎಂ- | ರೈತ ಸಂಪರ್ಕ ಕೇಂದ -ಕಸಬಾ, ಸಹಾಯಕ 
12ನೇ ಕ್ರಾಸ್‌, ಎ ಬ್ಲಾಕ್‌, ಬಸವೇಶ್ವರ ನಗರ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಹಾವೇರಿ 
ಹಾವೇರಿ-581110 ತಾಲ್ಲೂಕು, ಹಾವೇರಿ ಜಿಲ್ಲೆ. 

18 22 ಅ೦ಜನಾ ಜಿ. ನ೦.467, ಶ್ರೀನಿಧಿ, 7ನೇ 15-12-1974 | ಜಿಎಂ- . ರೈತ ಸಂಪರ್ಕ ಕೇಂದ್ರ -ಕೋಲಾಲ, 
ಮೈನ್‌, ಎನ್‌.ಜಿ.ಇ.ಎಫ್‌, ಪೂರ್ವ ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಸದಾನಂದನಗರ, ಬೆ೦ಗಳೂರು-560038, ಕೊರಟೆ ಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. 

19 23 ಕಾಂತಿನಾಥ ಬಿರಾದಾರ, ನ್ನೂ ಕಾಲೋನಿ, 10-06-1979 | ಜಿಎಂ- . ರೈತ ಸಂಪರ್ಕ ಕೇಂದ್ರ - ಅಮೀನಗಡ, 
ಪ್ರಂಟ್‌ ರೊ, ನಂ.15, ಉಗರ ಕುರ್ದ್‌ ಗಾ ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಪೋಸ್ಟ್‌, ಅಥಣಿ, ಬೆಳಗಾ೦-591316 ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

20 24 ವೆಂಕಟೇಶ್‌ ಕಟ್ಟ, 17-10-1977 | ಜಿಎಂ- ರೈತ ಸಂಪರ್ಕ ಕೇಂದ್ರ -ದುಮ್ಮವಾಡ, 
ನಾಯಕ ಬಿಲ್ಲಿಂಗ್‌, ಕೆ.ವಿ.ಜಿ.ವಿ. ಬ್ಯಾಂಕ್‌ ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಹಿಂಭಾಗ, ಕಲಘಟಗಿ, ಧಾರವಾಡ-581204 ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 

21 25 ಟಿ.ಡಿ.ಯೋಗಿತಾ, ಶ್ರೀ ಗುರುನಿಲಯ, 08-01-1978 | ಜಿಎಂ- | ರೈತ ಸಂಪರ್ಕ ಕೇಂದ್ರ - ಮಂಡಗದ್ದೆ 
ಡೋರ್‌ ನಂ.63, 1ನೇ ಕಾಸ್‌, ಕನಕನಗರ, ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಕನಕ ಹೌಸಿಂಗ್‌ ಸೊಸ್ಸೆಟಿ ಎದುರು, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
ಶಿವಮೊಗ್ಗ-577201 

22 26 ವಿಜಯಲಕ್ಷ್ಮಿ ಎನ್‌. 28-11-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ - ಮೂಗೂರು, 
D/ಂ ನಾರಾಯಣ ಎಸ್‌. ನಂ.ಸಿ2/2, ಫಿಲ್ಲರ್‌ ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಹೌಸ್‌ ಹಿಂಭಾಗ, ತ್ರೀವೇಣಿ ನಗರ, ಟಿ. ಟಿ.ನರಸೀ ಪುರ ತಾಲ್ಲೂಕು, ಮೈಸೂರು ಜಿಲ್ಲೆ. 
ನರಸೀಪುರ, ಮೈಸೂರು-571124 

23 27 ಪಭಾಕರ್‌ ಟಿ.ಆರ್‌, ವೈಷ್ಣವಿ ನಿಲಯ, 23-12-1978 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ನಂ.5/, 5ನೇ ಮೈನ್‌.9ನೇ ಕಾಸ್‌, ಕೆ.ಪಿ. ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಮಂಡ್ಗ 
ಅಗಹಾರ್‌, ಭುವನೇಶ್ವರಿ ನಗರ, ತಾಲ್ಲೂಕು ಮತ್ತು ಜಿಲ್ಲೆ. 
ಬೆಂಗಳೂರು-560023 

24 28 ಎನ್‌.ಗಿರೀಶ್‌ ೦/0 ಸುನೀತ ನಿಲಯ, 20-12-1982 | ಜಿಎಂ- |ರ್ಲೆತ ಸಂಪರ್ಕ ಕೇಂದ್ರ - ಗೋವಿನಕೋವಿ 
7ನೇ ಕ್ರಾಸ್‌, ಎ. ಬ್ಲಾಕ್‌, ಶರಾವತಿ ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ನಗರ, ಶಿವಮೊಗ್ಗ ಟೌನ್‌, ಶಿವಮೊಗ್ಗ- ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
577201 

25 29 ನಂದಿನಿ ಸಿ. 11-10-1987 | ಜಿಎಂ- . ರೈತ ಸಂಪರ್ಕ ಕೇಂದ್ರ -ಹುಳಿಯಾರ್‌, 
0/0 ಚಿಕ್ಕಣ್ಣ, ಡಿ(ಮಾಸರ್‌), ಲಕ್ಷ್ಮಿ ನಿಲಯ, ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಬಾಲಾಜಿನಗರ, ಸರ್ಕಾರಿ ಬಸ್‌ ನಿಲ್ಲಾಣದ ಚಿಕ್ಷನಾಯನಕ ಹಳ್ಳಿ ತಾಲ್ಲೂಕು, ತುಮಕೂರು 
ಹತ್ತಿರ, ಶಿರಾ, ತುಮಕೂರು-572137 ಜಿಲ್ಲೆ. 

26 31 ಆಸಿಫ್‌ ಮಿಯಾ, 5/0 ಪಾಷ ಮಿಯಾ, 01-04-1987 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ.(ಬೀದರ್‌ 
ಹೌಸ್‌ ನಂ.18/2/265/ ಜಾಮೀಯ ಮಸೀದಿ ಇತರೆ ಎನ್‌) ಸಹಾಯಕ ಕೃಷಿ ನಿರ್ದೇಶಕರ 
ಹಿಂಭಾಗ, ಚಿದಿ, ಬೀದರ್‌-585403 ಕಛೇರಿ, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ. 















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೪೩ 
ನೇಮಕಾತಿ 

ಕ್ರಮ | ಆಯ್ದೆ ಪಟ್ಟಿ 

ಚ ಸ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 

ಸಂಖೆ | ಕಮ ಸಂಖ್ಯೆ ರಿ ಮು ಆ ನ $ 
೪/೨ $ ಪವರ್ಗ 

27 32 ಪಶಾಂತ್‌ ಆರ್‌. 5/0 ರಾಜಣ್ಣ ಬಿ.ಕೆ. 23-10-1988 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕೊತ್ತತ್ತಿ ಸಹಾಯಕ 
1871/16, ಮಲ್ಲಿಕಾರ್ಜುನ ನಿಲಯ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಮಂಡ್ಗ 
ಲಾಯರ್ಸ್‌ ಕಾಲೋನಿ, ಸುಭಾಷ ನಗರ, ತಾಲ್ಲೂಕು ಮತ್ತು ಜಿಲ್ಲೆ. 
ಮಂಡ್ಯ. 571401 

28 33 ರಾಜೇಶ್‌ ಹೆಚ್‌.ಜಿ. 5/0 ಗವಿಯಪ್ಪ, 15-04-1975 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಹಳೇಪೇಟೆ ಹುಲಿಯೂರು ದುರ್ಗ. ಗಾ ಕೃಷಿ ನಿರ್ದೇಶಕರ ಕಛೇರಿ, ನಾಗಮಂಗಲ 
ಕುಣಿಗಲ್‌, ತುಮಕೂರು-572123 ಶನಲ್ಲೂರು ಯ ಹರ, 

29 34 ಜಯ ಹೆಗ್ಡೆ 0/0 ಶೀಪಾದ ಆರ್‌. ಹೆಗ್ಡೆ. 23-04-1984 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಕ೦ಚಿಕೋಡ್ಲು, ಉಂಬಳೆಕೊಪ್ಪ ಪೋಸ್ಟ್‌, ಮಹಿಳೆ ಕೃಷಿ ನಿರ್ದೇಶಕರ ಕಛೇರಿ, ಕುಮಟಾ 
ಶಿರಸಿ, ಉತ್ತರ ಕನ್ನಡ-581318 ತಲ್ಲೂಕು, ಹತ್ತರ: ಕನ್ನಡ್ರ ಬಲ್ಲ, 

30 35 ನರಸಿಂಹಮೂರ್ತಿ ಡಿ.ಕೆ, 50 ಡಿ.ಎಸ್‌. 20-07-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ಕಸಬಾ, ಸಹಾಯಕ 
ಕೆಂಪಯ್ಗ, ದಂಡಿನಶಿವರ, ತುರುವೇಕೆರೆ, ಗಾ ಕೃಷಿ ನಿರ್ದೇಶಕರ ಕಛೇರಿ, ತಿಪಟೂರು 
ತುಮಕೂರು-572212 ತಾಲ್ಲೂಕು ತುಮಕೂರು ಜಿಲ್ಲೆ. 

31 36 ವೆಂಕಟೇಶ್‌ ಬಿ.ಎನ್‌. 18-05-1984 | ಜಿಎಂ- | ರೈತ ಸಂಪರ್ಕ ಕೇಂದ್ರ -ತಾಳ್ಗ, ಸಹಾಯಕ 
೦/0 ಡಾ:ಬಿ.ಎನ್‌. ಹರೀಶ್‌ಬಾಬು ಸಹಾಯಕ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಹೊಳಲ್ಲೆರೆ 
ಪ್ರಾಧ್ನಾಪಕರು, ತೋಟಗಾರಿಕೆ ಕಾಲೇಜು, ತಾಲ್ಲೂಕು, ಚಿತದುರ್ಗ ಜಿಲ್ಲೆ. 
ಜೆಳ್ಳಕೆರೆ ರೋಡ್‌, ಟಿ.ಬಿ ಸರ್ಕಲ್‌ ಹತ್ತಿರ 
ಹಿರಿಯೂರು,ಚಿತದುರ್ಗ-577599 

32 37 ಸಂತೋಷ ಕುಮಾರ್‌, ಆರ್‌/ಒ 01-05-1973 | ಜಿಎಂ- | ರೈತ ಸಂಪರ್ಕ ಕೇಂದ್ರ-ಬೆಮಲ್‌ಖೇಡ, 
ಮಿರ್ಜಾಪುರ್ಡಕೆ) ಚಿಲ್ಲರಗಿ ಪೋಸ್ಟ್‌, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಬೀದರ್‌-585401 ಹುಮನಾ -ಬಾದ್‌ ತಾಲ್ಲೂಕು ಬೀದರ್‌ ಜಿಲ್ಲೆ. 

33 38 ಶಿವಲೀಲಾ ಎಸ್‌. ಕುಕನೂರ್‌ 19-02-1989 | ಜಿಎಂ- . ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
0/0 ಶಿವಗೊಂಡ ಎಸ್‌.ಕುಕನೂರ್‌, ಜವಾಹಾರ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಹುನಗುಂದ 
ನವೋದಯ ವಿದ್ಧಾಲಯ, ಆಲಮಟ್ಟಿ ಡ್ಕಾಂ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ. 
ಸೈಟ್‌, ಬಸವನಬಾಗೇವಾಡಿ, ಬಿಜಾಪುರ- 

586201 

34 40 ಮಂಜುನಾಥ ಜಗನ್ಮಾಥ ಸಜ್ಜನ್‌ ಶರಣ 31-07-1986 | ಜಿಎಂ- | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಬಸವೇಶ್ವರ ದೇವಸ್ಥಾನದ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಗುಲ್ಲರ್ಗಾ 
ಹಿಂಭಾಗೃಶರಣನಗರ,ಶಹಾಬಾದ್‌.ಚಿತ್ಲಾಪುರ, ತಾಲ್ಲೂಕು ಮತ್ತು ಜಿಲ್ಲೆ. 
ಗುಲ್ಬರ್ಗಾ-585228 

35 41 ಆರ್‌. ಮಂಜುನಾಥ, 0/0 ಎಫ್‌.ಎಸ್‌. 21-02-1980 | ಜಿಎಂ- . ರೈತ ಸಂಪರ್ಕ ಕೇಂದ-ತೆಲಗಿ, ಸಹಾಯಕ 
ಯಲಿಗಾರ್‌, ನಂ.94, 4ನೇ ಕಾಸ್‌, ಸನ್ನತಿ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಹರಪನಹಳ್ಳಿ, 
ನಗರ ಕೆಳಗೇರಿ ರೋಡ್‌, ಧಾರವಾಡ- ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

580008 

36 42 ಪ್ರತಿಮಾ ಆರ್‌ನಂ.50, 16ನೇ ಕ್ರಾಸ್‌. 6ನೇ 17-07-1980 | ಜಿಎಂ- | ರೈತ ಸಂಪರ್ಕ ಕೇಂದ್ರ- ಕಸಬಾ, ಸಹಾಯಕ 
ಮೈನ್‌, ಮಲ್ಲೇಶ್ವರಂ, ಬೆ೦ಗಳೂರು-560055 ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಶಿಡ್ಲಘಟ್ಟ 

ತಾಲ್ಲೂಕು, ಕೋಲಾರ ಜಿಲ್ಲೆ. 

37 43 ಶೇಷಗಿರಿ ದೇಸಾಯಿ, 5/0 ಎಲ್‌.ಎಸ್‌. 21-07-1978 | ಜಿಎಂ- | ರೈತ ಸಂಪರ್ಕ ಕೇ೦ದ್ರ-ಮುನವಳ್ಳಿ. 
ದೇಸಾಯಿ, ಗೌರಿ ದೇವಸ್ಥಾನದ ಹತ್ತಿರ ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಬಸವನಬಾಗೇವಾಡಿ ಪೋಸ್ಟ್‌, ಬಿಜಾಪುರ- ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

586203 




































































೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 
ನೇಮಕಾತಿ 

ಕ್ರಮ | ಆಯ್ದೆ ಪಟ್ಟಿ 

ಚ ಸ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 

ಸಂಖೆ | ಕಮ ಸಂಖ್ಯೆ ರಿ ಮು ಅ ನ $ 
೨ ಲ ಪವರ್ಗ 

38 44 ಗಂಗಾಧರ ರೆಡ್ಡಿ ಇದ್ರರಹಳ್ಳಿ, ರಾಮಪಟ್ಟಣ 23-05-1973 | ಜಿಎಂ- [ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಪೋಸ್ಟ್‌ ಗುಡಿಬಂಡೆ ತಾಲ್ಲೂಕು, ಗಾ ಕೃಷಿ ನಿರ್ದೇಶಕರ ಕಛೇರಿ, ಬಾಗೇಪಲ್ಲಿ 
ಚಿಕ್ಕಬಳ್ಳಾಪುರ-561209. ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 

39 45 ವಸಂತಕುಮಾರ್‌ ಅಥಣಿ, 21-02-1978 | ಜಿಎಂ- . ರೈತ ಸಂಪರ್ಕ ಕೇ೦ದ್ರ-ಕಸಬಾ, ಸಹಾಯಕ 
ನಂ.61, ಸಿದ್ಧಾರೂಡ ನಗರ, ಕಾರವಾರ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಮುಂಡಗೋಡ 
ರೋಡ್‌, ಹುಬ್ಬಳ್ಳಿ, ಧಾರವಾಡ-580024 ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

40 46 ಉಮೇಶ್‌ ಹೆಚ್‌.ಆರ್‌. 6/0 ರುದಪ, 22-03-1980 | ಜಿಎಂ- (| ರೈತ ಸಂಪರ್ಕ ಕೇಂದ್ರ-ಸಕರಾಯಪಟ್ಟಣ, 
ಹೆಚ್‌.ಎಸ್‌. ಹೊಗರೇಹಳ್ಳಿ ಪೋಸ್ಟ್‌, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಕಡೂರು, ಚಿಕ್ಕಮಗಳೂರು-577116 ಕಡೂರು ತಾಲ್ಲೂಕು. ಚಿಕ್ಕಮಗಳೂರು ಜಿಲ್ಲೆ. 

41 47 ಲತಾ ಸಿ. ರ/ಂ ಚಂದಶೇಖರ್‌, 21-04-1985 | ಜಿಎಂ- | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಚಂದಗಿರಿ ನಿವಾಸ, ಬಸವ ಸಭಾ ಭವನದ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಚಿಂತಾಮಣಿ 
ಪಕ್ಕ, ಸಿದ್ಧಾರೂಡ ನಗರ, ಭದ್ರಾವತಿ, ತಾಲ್ಲೂಕು ಕೋಲಾರ ಜಿಲ್ಲೆ. 
ಶಿವಮೊಗ್ಗ-577301 

42 48 ಹೇಮಾವತಿ ಎಂ.ಆರ್‌. 01-02-1975 3ಎ - (| ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
ನಂ.19, ಶ್ರೀ ಲೇಕ್‌ ವೂ ಅಪಾರ್ಟ್‌ಮೆಂಟ್‌, ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಬಂಗಾರಪೇಟೆ 
ಪ್ಲಾಟ್‌ ನಂ.307, ನಾಗವಾರ ಕೆರೆ ಎದುರು, ತಾಲ್ಲೂಕು, ಕೋಲಾರ ಜಿಲ್ಲೆ. 
ವೀರಣ್ಣಪಾಳ್ಗ, ಅರೇಬಿಕ್‌ ಕಾಲೇಜ್‌ ಪೋಸ್ಟ್‌ 
ಬೆಂಗಳೂರು-560045 

43 50 ಮಿಥುನ್‌ ಪಿ. 30-07-1985 ತಿಬಿ- ರೈತ ಸಂಪರ್ಕ ಕೇಂದ್ರ-ಬಾಣಾವರ 
ಎಸ್‌.ಎಸ್‌.ಟಿ ಕಾಂಪೌಂಡ್‌, ಶಾಂತಿನಗರ, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಗೂಡ್ದ್‌ಶೆಡ್‌ ಕಾಲೋನಿ, ತುಮಕೂರು-572102 ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 

44 53 ಮೊಹಮ್ಮದ್‌ ರಿಜ್ಞಾನ ಹಾರಿಸ್‌ 22-07-1976 | 2ಬಿ-ಗಾ | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
0/0 ಎಂ.ಎನ್‌. ನದಾಫ್‌, ಶೇಖ ಕಾಲೋನಿ, ಕೃಷಿ ನಿರ್ದೇಶಕರ ಕಛೇರಿ, ಹೊನ್ನಾಳಿ 
ಬಿಜಾಪುರ-586104 ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

45 55 ಪಕಾಶ 5/0 ಎಸ್‌.ಪಿ. ತರೀವಾಲ್‌, 28-02-1977 2ಎ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಕುಷ್ಟಗಿ 
ಹುನಗುಂದ, ಬಾಗಲಕೋಟೆ- 587118 ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 

46 56 ಶಿಲಶೀ ವೈ.ಪಿ. W/o 16-11-1980 3ಬಿ- ರೈತ ಸಂಪರ್ಕ ಕೇಂದ-ಹಿತ್ತಲ, ಸಹಾಯಕ 
ಸಂಜಯಕುಮಾರ್‌,ಹೆಚ್‌.ವೈ. ಮಹಿಳೆ, ಕೃಷಿ ನಿರ್ದೇಶಕರ ಕಛೇರಿ, ಶಿಕಾರಿಪುರ 
ಸಂಜೀವಿನಿ, ಹೆಚ್‌.ಐ.ಜಿ.6, 3ನೇ ಪೇಸ್‌, ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ. 
ಕೆ.ಹೆಚ್‌.ಬಿ. ಕಾಲೋನಿ, ಗೋಪಾಲ, 
ಶಿವಮೊಗ್ಗ-577205 

47 57 ಲೋಲಾಕ್ಷಿ ಹೆಚ್‌.ಕೆ. 26-11-1980 2ಎ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
೧/೦ ಮಹಾಲಕ್ಷ್ಮಿ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಮೂಡಿಗೆರೆ 
ಹೆಚ್‌.ಟಿ,ನಂ.16,ಪಿಡಬ್ಲ್ಯೂಡಿ ಕ್ಪಾಟ್ರಸ್‌, ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ಲಕ್ಕವಳ್ಳಿ, ತರೀಕೆರೆ ಚಿಕ್ಕಮಗಳೂರು-577128 

48 58 ಯಳಮತಿ ಸುಧಾಕರ,ಹನವಾಲ ಕ್ಕಾಂಪ್‌, 03-06-1984 3ಎ- ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
ಹನವಾಲ ಪೋಸ್ಟ್‌ ಗಂಗಾವತಿ,ಕೊಪಳ ಇತರೆ ಕೃಷಿ ನಿರ್ದೇಶಕರ ಕಛೇರಿ, ಕೊಪಳ 
ಜಿಲ್ಲೆ-583227 ತಾಲ್ಲೂಕು ಮತ್ತು ಜಿಲ್ಲೆ. 

49 59 ಪಭಾಕರ್‌ ಎಂ, 04-05-1978 | 3ಎ-ಗಾ | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಚೌಡೇಶ್ವರಿ ಹಳ್ಳಿ, ಕೊತಗಲ ಪೋಸ್ಟ್‌ ಮತ್ತು ಕೃಷಿ ನಿರ್ದೇಶಕರ ಕಛೇರಿ, 
ಹೋಬಳಿ, ರಾಮನಗರ-562159 ತೀರಂಗಪಟ್ಟಣ ಕಾ ಮಂಡ್ಯ ಬಲ್ಲ 







































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೪೫ 
ನೇಮಕಾತಿ 
ಶ್ರಮ ಸರಯ ಪಟ್ಟ ಅಭ್ಲರ್ಥಿಯ ಹೆಸರು ಮತ್ತು ವಿಳಾಸ ಜನ್ನ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸಳ 
ಸಂಖ್ಯೆ | ಕಮ ಸಂಖ್ಯೆ ತ್ರ ಫಿ ತ್ರಿ ಜ್‌ ಇ 

50 60 ವಿಜಯಕುಮಾರ ಹಲಗತ್ತಿ ಕಲಹಾಲ 10-09-1988 3ಬಿ-ಗ್ರಾ ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಪೋಸ್ಟ್‌, ರಾಮದುರ್ಗ ಬೆಳಗಾಂ,-591127, ಕೃಷಿ ನಿರ್ದೇಶಕರ ಕಛೇರಿ, ರಾಮದುರ್ಗ 

ತಾಲ್ಲೂಕು. ಬೆಳಗಾಂ ಜಿಲ್ಲೆ 

51 61 ಅರುಣ ಕ್ಯಾಲಕೊಂಡ 8/0 ವಿ.ಎಸ್‌. 20-03-1980 3ಬಿ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಕ್ಯಾಲಕೊಂಡ, ಭಗವಂತ ಗೌಡ ಬಿಲ್ಲಿಂಗ್‌, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಹಳಿಯಾಳ 
ವಿದ್ಯಾನಗರ ಪಶ್ಚಿಮ, ಹಾವೇರಿ-581110 ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 

52 62 ವೀರಕುಮಾರ ಜಿ.ಎನ್‌ 15-04-1978 | 2ಎ-ಗಾ : ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ನಂ10/2, ಶೀ ಕುಂಭೇಶ್ತರ ನಿಲಯ, ್‌ ಕೃಷಿ ನಿರ್ದೇಶಕರ ಕಛೇರಿ, 
ಬ್ಯಾಪ್‌ಟಿಸ್‌ ಚರ್ಚ ಹತಿರ, ನಾಗಶೆಟ್ಟಿ ಹಳ್ಳಿ, ಶೀನಿವಾಸಮರ ತಾಲ್ಲೂಕು ಕೋಲಾರ ಜಿಲ್ಲೆ 
ಬೆಂಗಳೂರು-560094 ನ 

53 65 ಕಾವ್ನ ಕೆ.ಎಲ್‌.೧/0 ನಿಲಾಂಬ, ಅಂಗನವಾಡಿ 15-07-1988 2ಎ- ರೈತ ಸಂಪರ್ಕ ಕೇ೦ದ್ರ-ಬನ್ನೂರು, 
ಕಾರ್ಯಕರ್ತೆ, ದುದ್ದ, ಮೂಲ, ಹಾಸನ- ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
573118 ಟಿ.ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ 

54 66 ಕವಿತ ಕೆ ನಂ.180ಎ, ಕಾರ್ಕಳ್ಳಿ, ಮಸಗೋಡು | 24-03-1980 2ಎ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಪೋಸ್ಟ್‌, ಸೋಮವಾರ ಪೇಟೆ, ಕೊಡಗು- ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಸೋಮವಾರ 
571236 ಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ 

55 67 ಸವಿತ ಬಿ.ಎನ್‌.ಅಣ್ಣಯ್ಗ ಹೆಚ್‌, 5/0 ಹಾಲಪ್ಪ, | 08-04-1985 | ಎಸ್‌.ಟಿ.- | ರೈತ ಸಂಪರ್ಕ ಕೇಂದ- ಶಾಂತಿಗಾಮ, 
ಎಲ್‌, ಡಗಿನಕಟ್ರೆ, ಬಸವಪಟ್ಟಣ ಪೋಸ್ಟ್‌ ಮಹಿಳೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಚೆನ್ನಗಿರಿ, ದಾವಣಗೆರೆ-577551 ಹಾಸನ ತಾಲ್ಲೂಕು ಮತ್ತು ಜಿಲ್ಲೆ. 

56 68 ಗಿರೀಶ್‌ ಜೆ. 03-05-1984 | 2ಎ-ಗಾ | ರೈತ ಸಂಪರ್ಕ ಕೇಂದ-ಬಿಳಿಚೋಡು, 

5/0 ಜಕಣಚಾರಿ, ಅನಗೋಡು, ದಾವಣಗೆರೆ ” | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ತಾಲ್ಲೂಕು ಮತ್ತು ಜಿಲ್ಲೆ-577556 ಜಗಳೂರು ತಾಲ್ಲೂಕು ದಾವಣಗೆರೆ ಜಿಲ್ಲೆ. 

57 70 ಮುರಗೇಂದ ಮೈದರಗಿ 22-07-1977 2ಎ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
0/0 ಎಲ್‌.ಎಸ್‌.ಇಟಗಿ ಬಿಲ್ಲಿಂಗ್‌ ಸಾಯಿ ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಸಿಂಧಗಿ 
ಸ್ಟೂಲ್‌ ಹತ್ತಿರ, ಸಾಯಿ ನಗರ,ಮುಧೋಳ, ತಾಲ್ಲೂಕು, ಬಿಜಾಪುರ ಜಿಲ್ಲೆ 
ಬಾಗಲಕೋಟೆ-587313 

58 71 ಮಾಧುರಿ ಪಿ. 0/0 ಪಕಾಶ್‌ ಕುಮಾರ್‌ 19-06-1989 2ಎ- ರೈತ ಸಂಪರ್ಕ ಕೇಂದ- ಮಿಡಗೇಶಿ, 
ಆರ್‌.ಸಿ.ಸಪ್ನಾದಿ ಡೋರ್‌ ನಂ.12/85, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ತಾಲ್ಲೂಕು ಕಛೇರಿ ಹತ್ತಿರ, ಕೊರಟಗೆರೆ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ತುಮಕೂರು-572129 

59 72 ಪಭಾವತಿ ಎಸ್‌.ಎನ್‌ ರೈತ ಸಂಪರ್ಕ ಕೇಂದ-ಕಸಬಾ, 
ಪತೀಕ್ಷ ನಿಲಯ, ವಿ.ಸಿ.ಇ. ಕಾಲೇಜ್‌ ಹಾಸ್ಟಲ್‌ ಚ ಸಾ ಸಿ-1- | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಹತ್ತಿರ, ಹೆ೦ಜಗೊ೦ಡನಹಳ್ಳಿ ಎಕ್ಸ್‌ - ಮಹಿಳೆ | ಚನ್ನರಾಯಪಟಣ ತಾಲ್ಲೂಕು ಹಾಸನ ಜಿಲ್ಲೆ. 
ಟೆನ್‌ಶನ್‌, ಅರಸೀಕೆರೆ, ಹಾಸನ-573103 

60 73 ಮುರಳಿ ಎಂ 10-06-1986 | ಎಸ್‌.ಸಿ- , ರೈತ ಸಂಪರ್ಕ ಕೇ೦ದ್ರ-ಅವನಿ, ಸಹಾಯಕ 
ಹಂದಿಗನಾಲ, ಕೇಶವಾರ ಪೋಸ್ಟ್‌, ಶಿಡ್ಲಘಟ್ಟ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಮುಳಬಾಗಲು 
ಚಿಕ್ಕಬಳ್ಳಾಪುರ-562105 ತಾಲ್ಲೂಕು, ಕೋಲಾರ ಜಿಲ್ಲೆ. 

61 75 ಗೋಣೇಪ್ಸ ಭೀಮಕ್ಷಳವರ್‌, 5/0 ರಾಮಪ, 08-09-1985 | ಸಿ1-ಗಾ | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಹುಡಗತ್ತಿ ಮೇಡ್ಲೇರಿ ಪೋಸ್ಟ್‌ ರಾಣೆ- Ki ಕೃಷಿ ನಿರ್ದೇಶಕರ ಕಛೇರಿ, ಮಾನ್ನಿ 
ಬೆನ್ನೂರು. ಹಾವೇರಿ-581211 ತಾಲ್ಲೂಕು, ರಾಯಚೂರು ಜಿಲ್ಲೆ. 

62 76 ರಾಜಕುಮಾರ 5/0 ಮಾನಸಿಂಗ್‌, ಗು೦ಡಹಳ್ಳಿ | 02-09-1986 | ಎಸ್‌.ಸಿ- , ರೈತ ಸಂಪರ್ಕ ಕೇ೦ದ್ರ-ಕಸಬಾ, ಸಹಾಯಕ 
ತಾಂಡ, ಖಾನಾಪುರ ಪೋಸ್ಟ್‌, ಶಹಾಪುರ ಗ್ರಾ ಕೃಷಿ ನಿರ್ದೇಶಕರ ಕಛೇರಿ, ಯಾದಗಿರ್‌ 
ತಾಲ್ಲೂಕು ಯಾದಗೀರ್‌ ಜಿಲ್ಲೆ-585319 ತಾಲ್ಲೂಕು ಮತ್ತು ಜಿಲ್ಲೆ. 




































































೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 
ನೇಮಕಾತಿ 

ಕ್ರಮ | ಆಯ್ಲೆ ಪಟ್ಟಿ 

ಣಃ ಸ ನನ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 

ಸಂಖ್ಯೆ. ಕಮ ಸಂಖ್ಯೆ ರಿ ಮ ಅ ನ $ 
೪/೨ $ ಪವರ್ಗ 

63 77 ವೆಂಕಟೇಶ್‌ ಎಲ್‌,ಜ್ಥೂನಿಯರ್‌ ಎಂ.ಎಸಿ, 06-04-1989 | ಎಸ್‌ಸಿಗ್ರಾ | ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
ಡಿಪಾರ್ಟ್‌ ಮೆಂಟ್‌ ಆಫ್‌ ಜೆನೆಟಿಕ್ಸ್‌ ಅಂಡ್‌ ಕೃಷಿ ನಿರ್ದೇಶಕರ ಕಛೇರಿ, ಹೊಸಪೇಟೆ 
ಪ್ಲಾಂಟ್‌ ಬೀಡಿಂಗ್‌, ಯು.ಎ. ಎಸ್‌. ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 
ಜಿ.ಕೆ.ವಿ.ಕೆ. ಬೆಂಗಳೂರು-560065. 

64 79 ಮಂಜುನಾಥ ಎನ್‌.79ಎ ಅಬ್ಬೇನಳ್ಳಿ, 23-05-1987 | ಎಸ್‌.ಸಿ. , ರೈತ ಸಂಪರ್ಕ ಕೇಂದ-ಹಂಪಾಪುರ, 
ಮಡಿವಾಳ ಪೋಸ್ಟ್‌, ಮಾಲೂರು, ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಕೋಲಾರ-563130 ಹೆಚ್‌.ಡಿ. ಕೋಟೆ ತಾಲ್ಲೂಕು, ಮೈಸೂರು 

ಜಿಲ್ಲೆ. 

65 80 ಶ್ರೀನಿವಾಸ್‌ ಎ೦ ನಂ.19/29, ಹಳೆಯ ಆಸತೆ | 07-07-1980 | ಸಿ1-ಇತರೆ | ರೈತ ಸಂಪರ್ಕ ಕೇ೦ದ್ರ-ಹಿರಿಸಾವೆ, 
ರಸ್ತೆ ಪ್ಲೋರ್‌ ಮಿಲ್‌ ಪಕ್ಕ, ಶಿಡ್ಲಘಟ್ಟ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಚಿಕ್ಕಬಳ್ಳಾಪುರ-562105 ಚೆನ್ನರಾಯಪಟ್ಟಣ ತಾಲ್ಲೂಕು ಹಾಸನ ಜಿಲ್ಲೆ 

66 81 ರಾಜೇಶ ಜಿ, 5/0 ಗಿರಿಯಪ,ದೊಡ್ಡ ಆಲಹಳ್ಳಿ | 17-05-1985 | ಎಸ್‌.ಟಿ- | ರೈತ ಸಂಪರ್ಕ ಕೇ೦ದ್ರ-ಕಸಬಾ, ಸಹಾಯಕ 
ಪೋಸ್ಟ್‌, ಉಯ್ಕ್ಮಂಬಳ್ಳಿ ಹೋಬಳಿ, ಕನಕಪುರ ಕೃಷಿ ನಿರ್ದೇಶಕರ ಕಛೇರಿ, ಕೆ.ಆರ್‌.ನಗರ. 
ತಾಲ್ಲೂಕು, ರಾಮನಗರ ಜಿಲ್ಲೆ-562117 ತಾಲ್ಲೂಕು, ಮೈಸೂರು ಜಿಲ್ಲೆ. 

67 82 ಲಕ್ಷ್ಮಣ ಮಲಕಣ್ಣವರ್‌ ರೂಮ್‌ ನಂ.105, 02-07-1987 | ಸಿ1-ಗಾ | ರೈತ ಸಂಪರ್ಕ ಕೇಂದ್ರ-ಬೀಡಿ, ಸಹಾಯಕ 
ಪಿ.ಜಿ. ಹಾಸೆಲ್‌ ಚೇತನ್‌ ಬ್ಲಾಕ್‌, ಕೃಷಿ ನಿರ್ದೇಶಕರ ಕಛೇರಿ, ಖಾನಾಮರ 
ಯು.ಎ.ಎಸ್‌.ಧಾರವಾಡ-580005 ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

68 84 ಅಬ್ದುಲ್‌ ಕರೀ೦ ೦/0 ಇಮ್ರಾನ್‌, 29-06-1976 2ಬಿ- ರೈತ ಸಂಪರ್ಕ ಕೇಂದ್ರ-ಮಧುಬೂಲ್‌ 
ಎಲೆಕ್ತಿ ಷಿಯನ್‌, ಹೌಸ್‌ ನಂ.6-421, ಕರಡಿ ಇತರೆ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಗಲ್ಲಿ, ಖೋನಿವಾಲ್‌, ಮೊಮಿನಪುರ, ಚಿತಾಪುರ ತಾಲ್ಲೂಕು. ಗುಲ್ಬರ್ಗಾ ಜಿಲ್ಲೆ 
ಗುಲ್ಬರ್ಗಾ-585104 

69 85 ಸುಮೇರ ಖಾನಂ 616, 3ನೇ ಕಾಸ್‌ 25-06-1988 | 2ಬಿ- | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ನಜರಾಬಾದ್‌, ಮೈಸೂರು-570010 ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ನಂಜನಗೂಡು 

ತಾಲ್ಲೂಕು ಮೈಸೂರು ಜಿಲ್ಲೆ 

70 86 ಶ್ರೀಧರ ಟಿ.ಕೆ, ತಿಮ್ಮಪನಹಳ್ಳಿ, ಬಿಂಡಿಗನಹಳ್ಳಿ 01-07-1986 | ಎಸ್‌.ಸಿ- | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಪೋಸ್ಟ್‌, ಸೂಳಿಬೆಲೆ ಹೋಬಳಿ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ,ಕೆ.ಆರ್‌.ಪೇಟೆ 
ಹೊಸಕೋಟೆ, ಬೆ೦ಗಳೂರು ಗಾಮಾಂತರ- ತಾಲ್ಲೂಕು ಮಂಡ್ಯ ಜಿಲ್ಲೆ 
562129 

71 87 ನರೇಂದ ನಡೋಣಿ 5/0 ನೇತಾಜಿ 07-08-1988 | ಎಸ್‌.ಸಿ- , ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ನಡೋಣಿ,ಶಾಂತಿನಗರ, ಗುಡ್ಡದಮರಡಿ, ಇತರೆ | ಕೃಷಿ ನಿರ್ದೇಶಕರ ಕಛೇರಿ, ಶಹಾಪುರ 
ಹೈನಾಪುರ ಹೋಸ್ಟ್‌ ಅಥಣಿ ಬೆಳಗಾಂ- ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 
591303 

72 88 ಆನಂದಕುಮಾರ್‌ ಎ ರಾಮಪುರ, 13-06-1980 | ಎಸ್‌.ಸಿ- | ರೈತ ಸಂಪರ್ಕ ಕೇ೦ದ್ರ-ಬೂಕನಕೆರೆ, 
ಅಮ್ಮನಲ್ಲೂರು ಪೋಸ್ಟ್‌, ಕೋಲಾರ-563128 ಇತರೆ ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 

ಕೆ.ಆರ್‌. ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 

73 90 ಸವಿತಾ ಎಂ.ಜಿ. 29-06-1986 | ಎಸ್‌.ಸಿ. | ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
0/0, ಗಂಗಪ್ಪ ಹೆಡ್‌ ಪೋಸ್ಟ್‌ ಆಫೀಸ್‌, ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ಎನ್‌.ಆರ್‌.ಪುರ 
ಚಿಕ್ಕಮಗಳೂರು- 577101 ತಾಲ್ಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. 

74 91 ಸತೀಶ್‌ ಸಿ. 5/0 ಚಿನ್ನಪ್ಪ 26-06-1984 | ಎಸ್‌.ಸಿ. | ರೈತ ಸಂಪರ್ಕ ಕೇ೦ದ್ರ-ಲಕ್ನವಳ್ಳಿ, ಸಹಾಯಕ 
1ನೇ ಕ್ರಾಸ್‌, ಮಿಲ್ಲಘಟ್ಟ ಬಸ್‌ ಸ್ಟಾಂಡ್‌ ಇತರೆ ಕೃಷಿ ನಿರ್ದೇಶಕರ ಕಛೇರಿ, ತರೀಕೆರೆ 
ಹತ್ತಿರ, ಶಿವಮೊಗ್ಗ-577201 ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
















































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ೪೭ 
ನೇಮಕಾತಿ 

ಕ್ರಮ | ಆಯ್ಕೆ ಹಟ್ಟಿ 

ಣ್ಯ ಸ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಹೊಂದಿದ ನೇಮಕಾತಿ ಮಾಡಿದ ಸ್ಥಳ 
ಸಂಖೆ | ಕಮ ಸಂಖ್ಯೆ ರಿ ಮು ಅ ನ $ 
ಚ $ ಪವರ್ಗ 

75 92 ಚೈತ ಕೆ.ಎಂ ನಂ127/ಎ,ಬೈರವೇಶ್ವರ ನಿಲಯ, | 20-01-1985 | ಎಸ್‌.ಸಿ. |ರೈತ ಸಂಪರ್ಕ ಕೇಂದ-ಕಿಕ್ಲೇರಿ ಸಹಾಯಕ 
3ನೇ ಕ್ರಾಸ್‌, ಅವಲಕ್ಷಿ ಮಿಲ್‌ ರಸ್ತೆ ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ,ಕೆ.ಆರ್‌.ಪೇಟೆ 
ಶಂಕರನಗರ, ಮಂಡ್ಯ-571401 ತಾಲ್ಲೂಕು ಮಂಡ್ಯ ಜಿಲ್ಲೆ. 

76 93 ಸೌಮ್ಮಶೀ ಎಂ.ಎಲ್‌ ೦/೦ ಶಶಿಧರ ವಿ.ಆರ್‌. 04-09-1986 | ಎಸ್‌.ಸಿ. | ರೈತ ಸಂಪರ್ಕ ಕೇಂದ- 
ಡಿಪಾರ್ಟ್‌ಮೆಂಟ್‌ ಆಫ್‌ ಕಾಪ್‌ ಮಹಿಳೆ | ಅಮೃತಪುರ ಸಹಾಯಕ ಕೃಷಿ ನಿರ್ದೇಶಕರ 
ಫಿಜಿಯಾಲಜಿ, ಯು.ಎ.ಎಸ್‌. ಜಿ.ಕೆ.ವಿ.ಕೆ. ಕಛೇರಿ, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು 
ಬೆ೦ಗಳೂರು-560065 ಜಿಲ್ಲೆ. 

77 95 ಶಂಕರಯ್ದ ಎನ್‌ 0೦/0 ಬಿ.ಕೆ.ನಾರಾಯಣ 25-06-1987 | ಜಿ.ಎಂ. . | ರೈತ ಸಂಪರ್ಕ ಕೇಂದ್ರ- 
ಸ್ವಾಮಿ, ಪ್ರೊಪೆಸರ್‌ ಆಫ್‌ ಎಕ್‌ಟೆಕ್ಷನ್‌ ಅಂಡ್‌ ಪಿ.ಹೆಚ್‌- , ಹೊಸಅಗ್ರಹಾರ್‌ , ಸಹಾಯಕ ಕೃಷಿ 
ಹೆಡ್‌, ಡಿಪಾರ್ಟ್‌ಮೆಂಟ್‌ ಆಫ್‌ ಡಿಸ್ಲೆನ್ಸ್‌ ಬಿಎಲ್‌/ | ನಿರ್ದೇಶಕರ ಕಛೇರಿ, ಕೆ.ಆರ್‌.ನಗರ 
ಎಜುಕೇಷನ್‌, ಯು.ಎ.ಎಸ್‌.ಜಿ.ಕೆ.ವಿ.ಕೆ. ಎಲ್‌ಸಿ | ತಾಲ್ಲೂಕು ಮತ್ತು ಜಿಲ್ಲೆ, ಮೈಸೂರು ಜಿಲ್ಲೆ 
ಬೆ೦ಗಳೂರು-560065 

78 96 ತಹಜೀಬ್‌ ಸುಲ್ತಾನ 0/0 ಅಬ್ದುಲ್‌ ಗಫಾರ್‌, 25-08-1983 2ಬಿ- ರೈತ ಸಂಪರ್ಕ ಕೇಂದ್ರ-ಕಸಬಾ, ಸಹಾಯಕ 
ಶೊಲಪುರ್ದರ್‌, 0/0 ಬಿ.ಆರ್‌. ಹಿಪ್ಪರಗಿ, ಮಹಿಳೆ | ಕೃಷಿ ನಿರ್ದೇಶಕರ ಕಛೇರಿ, ನರಗುಂದ 
ಮಹಲ್ಲಾರ್‌ ಕ್ಲಿನಿಕ್‌ ಹತ್ತಿರ, ಜಮ್‌ಖಾನೇಗ, ತಾಲ್ಲೂಕು, ಗದಗ ಜಿಲ್ಲೆ. 
ಮೀನಾಕ್ಷಿ ಚೌಕ, ಬಿಜಾಪುರ-586101 

79 97 ಬೆಳ್ಳಟ್ಟಿ ಚೆನ್ನಬಸವ್ಹ W/ಂ ಎಂ.ಎಲ್‌.ವಡ್ಡತ್ತಿ, 01-04-1978 | ಜಿ.ಎಂ- | ರೈತ ಸಂಪರ್ಕ ಕೇಂದ-ಡಂಬಳ ಸಹಾಯಕ 
ಪಿ.ಡಬ್ಲೂಡಿ. ಉಪ ವಿಭಾಗ, ಎ.ಐ.ಆರ್‌. ಪಿಹಚ್‌- | ಕೃಷಿ ನಿರ್ದೇಶಕರ ಕಛೇರಿ, ಮುಂಡರಗಿ 
ಧಾರವಾಡ ಎದುರು, ಧಾರವಾಡ-580008 ಬಿಎಲ್‌ | ತಾಲ್ಲೂಕು, ಗದಗ ಜಿಲ್ಲೆ. 

80 98 ಅಮರೇಶ್‌ ಎಂ.ಮಡಿವಾಳರ 5/0 ಮಲ್ಲಪ್ಪ 10-07-1987 2ಎ- ರೈತ ಸಂಪರ್ಕ ಕೇಂದ್ರ-ಹನುಮಸಾಗರ , 
ಟಿ. ಮಡಿವಾಳರ, ಲಿಂಗದಹಳ್ಳಿ ಪೋಸ್ಟ್‌, ಪಿಹೆಚ್‌ | ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಮುದ್ದೇ ಬಿಹಾಳ, ಬಿಜಾಪುರ-586212 ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 

81 99 ಪವೀಣ ವೈ.ವಿ. 5/0 ವಸಂತ ರೆಡ್ಡಿ ಬಸಪ್ಪನ | 07-04-1982 | ಜಿಎಂ- ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
ಮಳಿಗೆ, ಎಂ.ಡಿ.ಕೋಟೆ ಪೋಸ್ಟ್‌ ಪಿಹೆಚ್‌- | ಕೃಷಿ ನಿರ್ದೇಶಕರ ಕಛೇರಿ, ಆಲೂರು 
ಹಿರಿಯೂರು, ಚಿತದುರ್ಗ-577132 ಎಲ್‌ ಸಿ | ತಾಲ್ಲೂಕು, ಹಾಸನ ಜಿಲ್ಲೆ. 

82 100 ರಾಘವೇಂದ ಜಾದವ್‌ 5/0 ರಾಮಪ್ಪ ಜಾದವ್‌,| 08-06-1985 | ಎಸ್‌.ಸಿ- , ರೈತ ಸಂಪರ್ಕ ಕೇಂದ-ಕಸಬಾ, ಸಹಾಯಕ 
ಅಮೀನಗಡ ಪೋಸ್‌, ಹುನಗುಂದ ಪಿಹೆಚ್‌. | ಕೃಷಿ ನಿರ್ದೇಶಕರ ಕಛೇರಿ, ಯಲಬುರ್ಗಾ 
ಬಾಗಲಕೋಟೆ-587112 ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 

ಅನುಬಂಧ-2 
ಅಫಿಡೆವಿಟ್‌ 
ಶ್ರೀ /ಶ್ರೀಮಶಿ- [ಷ್ಟ ಎಷ್ಟ ವ ಧಾಧಾಶಾಧಾಧಾಧಧಧಧವರಧಾವಾರಾರಾವತ ರವರ ಮಗ/ಮಗಳು/ಪತ್ನಿ —————— ಆದ 
ನಾನು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ---ಡಎಡದಡಂದದದದದದದದ ಮೀಸಲಾತಿ ಪ್ರವರ್ಗದ ಅಡಿಯಲ್ಲಿ ಆಯ್ಕೆ ಹೊಂದಿರುತ್ತೇನೆ. 


ಸಿಂಧುತ್ವ / ದೃಢೀಕರಣ ಪರಿಶೀಲನೆಗೆ ಒಳಪಟ್ಟ ನಂತರದಲ್ಲಿ ಸುಳ್ಳು / ಲೋಪದೋಷಗಳು ವರದಿಯಾದಲ್ಲಿ ಆಯ್ಕೆ ಪ್ರಾಧಿಕಾರವು ಆಯ್ಕೆ 
ಹೊಂದಿರುವ ನನ್ನ ನೇಮಕಾತಿಯನ್ನು ಮುನ್ಸೂಚನೆ ಇಲ್ಲದೇ ರದ್ದುಪಡಿಸಲು ಯಾವುದೇ ಅಭ್ಯಂತರವಿಲ್ಲವೆಂದು ಈ ಮೂಲಕ ಹೇಳಿಕೆಗೆ 
ಬದ್ಧನಾಗಿರುತ್ತೇನೆ. 


ದಿನಾಂಕ: ಸಹಿ 8 


ಈ 
ನ್ನ 
ತ 
ಚ 
[9 
ತ್ಮೆ 
3 
2 


೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ ಭಾಗ - ೫ 





ಅನುಬಂಧ-3 
ವಚನಬದ್ಧ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ ——— ರವರ ಮಗ/ಮಗಳು/ಪತ್ನಿ ——— 
(ವಿಳಾಸದೊಂದಿಗೆ) ಆದ ನಾನು ಈ ಮೂಲಕ ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರುವುದಾಗಿ ಹಾಗೂ ಸರ್ಕಾರಿ ಸೇವೆಯನ್ನು ನಿಷ್ಠೆಯಿಂದ ಹಾಗೂ 
ಸೇವಾ ಮನೋಭಾವದಿಂದ ಮಾಡುವುದಾಗಿ ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೀಸಲಾತಿ ಪಡೆದಿರುವಲ್ಲಿ ಅಕ್ರಮವೆಂದು ಕಂಡುಬಂದಲ್ಲಿ ನಾನು 
ನನ್ನ ನೇಮಕಾತಿ ಆದೇಶವನ್ನು ಕಳೆದುಕೊಳ್ಳುವೆನು ಎಂಬುದನ್ನು ಮನಗಂಡು ಪ್ರಮಾಣೀಕರಿಸುತ್ತೇನೆ. ಇದರಲ್ಲಿ ಯಾವುದೇ ಲೋಪದೋಷಗಳು 
ಕಂಡುಬಂದಲ್ಲಿ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದುಹಾಕಲು ಯಾವುದೇ ಅಭ್ಯಂತರವಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ; 
ದಿನಾಂಕ: (ಅಭ್ಯರ್ಥಿಯ ಹೆಸರು ಮತ್ತು ಸಹಿ) 
ಸಾಕಿಗಳು: 
ww 
1. 
2. 
ಅಭ್ಯರ್ಥಿಯು ನನ್ನ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದಾರೆ ಮತ್ತು ರುಜುವನ್ನು ನಾನು ಗುರುತಿಸಿರುತ್ತೇನೆ. 

ಸಳ: 
ಛಿ 
ದಿನಾಂಕ: (ಕಛೇರಿಯ ಮುಖ್ಯಸ್ಥರ ಸಹಿ ಮತ್ತು ಪದನಾಮ) 


ANNEXURE-4 


ಬ" "ಅ"ಅೇೆೆ "ಅ" "ಅ"ಅಂಆಅ”" ್ಷಅೇೇೇೌ" “ಶಶ “ಲಸ ರ declare as under : 


* i) That | am unmarried a Widow 

* il) That | am married and have only one wife living 

*111) That | am married and have more than one wife living. 
Application for grant of exemption is enclosed. 

*1/) That | am married and that during the life time of my Spouse 
| have contracted another marriage. Application for grant of 
Exemption is enclosed. 

** 2. | solemnly affirm 


that the above declaration is true and | understand that in the event of the Declaration being found to be incorrect after my 
appointment, | shall be liable to be dismissed from service. 


Date: 


Signature. 


NOTE: * Please delete clause not applicable. 


** Applicable in case of clauses (i) & (1) only 


PR.186 


